





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೦, ೨೦೧೬ (ಫಾಲ್ಗುಣ ೨೦, ಶಕ ವರ್ಷ ೧೯೩೭) ಸಂಚಿಕೆ ೧೦ 
Volume 151 Bengaluru, Thursday, March 10, 2016 ( Phalguna 20, Shaka Varsha 1937) Issue 10 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


SAMIR ENGINEERING COMPANY PRIVATE LIMITED 
CIN: U74210KA1984PTC006457 
Regd. Office: No. 48, Chitrakoot Appartments, 
18th Cross, Malleshwaram, Bengaluru- 560 055 


Notice is hereby given that the Members of Mis. Samir Engineering Company Private Limited at their Extra- Ordinary General 
Meeting held on Thursday, 10" March, 2016 at 11.00 A.M. at the Registered Office have passed the following Special Resolution to 
wind up the above Company Voluntarily: 


1. 


VOLUNTARY WINDING UP OF THE COMPANY 


"RESOLVED THAT pursuant to the provisions of Section 484(1)(b) of the Companies Act, 1956 and other applicable provisions, if 
any, the approval of the members be and is hereby given for winding up of the Company as Members’ Voluntary winding up." 


"RESOLVED FURTHER THAT pursuant to the provisions of Section 486 of the Companies Act, 1956 the winding up shall be 
deemed to commence from the date of passing this resolution." 


"RESOLVED FURTHER THAT the Board of Directors of the Company be and is hereby authorized to take the necessary action in 
this regard and to do all necessary deeds and actions relating to winding up of the Company." 


APPOINTMENT OF COMPANY LIQUIDATOR 

"RESOLVED THAT pursuant to Section 490 of the Companies Act, 1956 and Companies (Court) Rules, 1959 and all other 
applicable provisions, if any, CS. G M Ganapathi, Company Secretary in Whole- Time Practice, having office at No. 31, 
"/IDYA BHAWAN", 3° Floor, West Anjaneya Temple Street, Basavanagudi, Bengaluru- 560 004, be and is hereby appointed as 
the liquidator of the Company for the purpose of winding up the affairs of the Company at a remuneration of ¥. 50,000/- (Rupees 
Fifty Thousands Only) in addition to his costs, charges and expenses incurred in connection with the performance of the duties. 


"FURTHER RESOLVED THAT pursuant to the provisions of Section 490(2) of the Companies Act, 1956 the remuneration so fixed 
shall not be increased in any circumstances whatever, whether with or without the sanction of the High Court." 

"FURTHER RESOLVED THAT pursuant to Section 491 of the Companies Act, 1956, all the powers of the Board of Directors shall 
cease, except for the purpose of giving notice of such appointment to the Registrar in pursuance of Section 493 or in so far as the 
Company in general meeting or the liquidator may sanction the continuance thereof." 


"FURTHER RESOLVED THAT in case where any vacancy occurs by death, resignation or otherwise in the office of the liquidator 
appointed by the Company, the Company shall in General Meeting, may fill the vacancy." 
"FURTHER RESOLVED THAT CS G M Ganapathi, Company Secretary in Whole- Time Practice, Bengaluru be and is hereby 
authorized to exercise all the powers as per the provisions of the Companies Act, 1956 to effectively wind up the affairs of the 
Company." 
Date: 10.03.2016 By the Order of the Board 
For Samir Engineering Company Private Limited 
Samir Choudhry 
Director 
DIN: 00706478 


Place: Bengaluru 


(೭೪೧) 


೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 





Form No. 151 
Members’ Voluntary Winding Up 
Notice of Appointment of Liquidator pursuant to Section 516 





Name of the Company Samir Engineering Company Private Limited 





Nature of Business To design, manufacture, fabricate, produce, process, develop, recondition, alter, repair, 
improve, convert, substitute, buy, sell, import, export, let on hire or otherwise deal in all 
kinds and varieties of Engineering Products, machinery equipment, auto vehicles of all 
types, agricultural machinery and equipments, slips, heats, vessels of all types, petrol 
engines, gas engines, various machines required in repair shops aluminium and stainless 
steel fabrication, machinery and equipment of all kinds and varieties and spares and 
accessories thereof. 

















Address of the Registered Office No. 48. Chitrakoot Appartments, 18th Cross, Malleshwaram, Bengaluru - 560055 

Name of the liquidator G M Ganapathi, Company Secretary in Whole- Time Practice, Bengaluru. 

Address of the Liquidator No.31,"VIDYA BHAWAN”, 3° Floor, West Anjaneya Temple Street, Basavanagudi, 
Bengaluru-560 004. 

Date of Appointment 10th March, 2016 

By whom appointed By the Members of the Company through Special Resolution passed at their Extra- Ordinary 











General Meeting held on 10th March, 2016. 





PD.19 For SAMIR ENGINEERING COMPANY PRIVATE LIMITED, 
5೦.05 G M Ganapathi 
Liquidator 


ಹೊಲೀಸ್‌ ಇಲಾಖೆ 
ಹೊಲೀಸ್‌ ಕಮಿಷನ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ ಬೆಂಗಳೂರು ನಗರ. 
ಅಧಿಸೂಚನೆ 
ಸಂಖ್ಯೆ: 119/ಅಸಿಪಿ (ಸಂ) 2016, ಬೆ೦ಗಳೂರು. ದಿನಾಂಕ: 01ನೇ ಫೆಬ್ರವರಿ 2016. 

ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ "ಅಭಿವೃದ್ಧಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ಮೂಲಕ ಮೇಕ್‌ ಇನ್‌ ಕರ್ನಾಟಕಕ್ಕೆ ಒತ್ತು ನೀಡಿ, ಬಂಡವಾಳ 
ಹೂಡಿಕೆ ಮಾಡಲು ದೇಶ- ಚ್‌ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಮಾನ್ಯ ಕರ್ನಾಟಕ ಸರ್ಕಾರವು ಇನ್ವೆಸ್ಟ್‌ ಕರ್ನಾಟಕ- 2016 ಎಂಬ ಸಮಾವೇಶವನ್ನು 
ದಿನಾಂಕ: 03-02-2016 ರಿಂದ 05-02-2016 ರವರೆಗೆ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುತ್ತದೆ. ಈ ಸಮಾವೇಶಕ್ಕೆ ರಾಜ್ಯ ಮತ್ತು ಕೇಂದ್ರ 
ಸಚಿವರುಗಳೂ ಸೇರಿದಂತೆ ದೇಶವಿದೇಶಗಳಿ೦ದ ಬ೦ಡವಾಳ ಹೂಡಿಕೆಗಾಗಿ ಪ್ರತಿನಿಧಿಗಳು, ಗಣ್ಯಾತಿಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. 


ಈ ಎಲ್ಲಾ ಗಣ್ಯವ್ಯಕ್ತಿಗಳ್‌ ಹಾಗೂ ಬಂಡವಾಳ ಹೂಡಿಕೆದಾರರಿಗೆ ಕೇಂಪೇಗೌಡ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಮಾವೇಶ ನಡೆಯುವ ಸ್ಥಳ 
ಹಾಗೂ ತಂಗುವ ಸ್ಥಳಗಳಿಗೆ ಸಂಚರಿಸುವ ಮಾರ್ಗಗಳಲ್ಲಿ ಉತ್ತಮ ಸಂಚಾರ ವ್ಯವಸ್ಥೆಯನ್ನು ಜಾರಿ ಮಾಡಲು, ದಿನಾಂಕ:01-02-2016 ರಿಂದ 
05-02-2016 ರವರೆಗೆ ಬೆಳಿಗ್ಗೆ 07.00 ಗಂಟೆಯಿಂದ ರಾತ್ರಿ 10.00 ಗಂಟೆಯವರೆಗೆ, ಎಲ್ಲಾ ಖಾಸಗಿ ಲಾಂಗ್‌ ಡಿಸ್ಪನ್ಸ್‌ ಕಾಂಟ್ರಾಕ್ಟ್‌ ಕ್ಯಾರೇಜ್‌ ಬಸ್‌ಗಳನ್ನು 
ಮತ್ತು ಆಲ್‌ ಇಂಡಿಯಾ ಪರ್ಮಿಟ್‌ ಬಸ್ಸುಗಳನ್ನು ಬೆ೦ಗಳೂರು ನಗರದ ಹೊರವರ್ತುಲ ರಸ್ತೆಯಿಂದ ನಗರದೊಳಗೆ, ಪ್ರವೇಶಿಸದಂತೆ ತಾತ್ಕಾಲಿಕವಾಗಿ 
ನಿರ್ಬಂಧಿಸಲಾಗಿತ್ತು. ಆದರೆ ಈ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. 


ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಸ್‌ 1960 ರ ಪ್ರಕಾರ ನನಗೆ 
ಇರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌. ಎಸ್‌. ಮೇಘರಿಖ್‌ ಐಪಿಎಸ್‌, ಪೋಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ಆದ ನಾನು ಇನ್ವೆಸ್ಟ್‌ 
ಕರ್ನಾಟಕ-2016 ಸಮಾವೇಶದ ಪ್ರಯುಕ್ತ ಸುಗಮ ಸಂಚಾರದ ದೃಷ್ಟಿಯಿಂದ ಈ ಕೆಳಕಂಡಂತೆ ತಾತ್ಕಾಲಿಕವಾಗಿ ಸಂಚಾರವನ್ನು ನಿರ್ಬಂಧಿಸಿ 
ಆದೇಶಿಸಿರುತ್ತೇನೆ. 


“ಇನ್ವೆಸ್ಟ್‌ ಕರ್ನಾಟಕ-2016 ಸಮಾವೇಶದ ಪ್ರಯುಕ್ತ ದಿನಾಂಕ: 02-02-2016 ರಿಂದ 04-02-2016 ರವರೆಗೆ ಬೆಳಿಗ್ಗೆ 07.00 ಗಂಟೆಯಿಂದ ರಾತ್ರಿ 
10.00 ಗಂಟೆಯವರೆಗೆ, ಎಲ್ಲಾ ಖಾಸಗಿ ಲಾಂಗ್‌ ಡಿಸ್ಪನ್ಸ್‌ ಕಾಂಟ್ರ್ಯಾಕ್ಟ್‌ ಕ್ಯಾರೇಜ್‌ ಬಸ್‌ಗಳನ್ನು ಮತ್ತು ಆಲ್‌ ಇಂಡಿಯಾ ಪರ್ಮಿಟ್‌ ಬಸ್ಸುಗಳನ್ನು 
ಬೆಂಗಳೂರು ನಗರದ ಹೊರವರ್ತುಲ ರಸ್ತೆಯಿಂದ ನಗರದೊಳಗೆ. ಪ್ರವೇಶಿಸದಂತೆ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ.” 

“ಈ ನಿರ್ಬಂಧವು ಸರ್ಕಾರಿ ಸ್ವಾಮ್ಯದ ರಾಜ್ಯ ಸಾರಿಗೆ ಬಸ್ಸುಗಳಿಗೆ ಹಾಗೂ ಖಾಸಗಿ ಸ್ಟೇಜ್‌ ಕ್ಯಾರೇಜ್‌ ಬಸ್ಸುಗಳಿಗೆ ಅನ್ವಯಿಸುವುದಿಲ್ಲ. ಮುಂದುವರೆದು, 
ರಾತ್ರಿ 10.00 ಗಂಟೆಯಿಂದ ಬೆಳಿಗ್ಗೆ 07.00 ಗಂಟೆಯವರೆಗೆ ಎಲ್ಲಾ ರೀತಿಯ ಬಸ್ಸುಗಳು ಯಾವುದೇ ನಿರ್ಬಂಧವಿಲ್ಲದೇ ಸಂಚರಿಸಬಹುದಾಗಿದೆ,” 

ಅಂತೆಯೇ ಕಲ೦ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲ೦ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ 
ಅಳವಡಿಸಲು ಸ್ಥಳಿಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 01-02-2016ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಹೊರಡಿಸಿರುತ್ತೇನೆ. 

P.R.143 ಎನ್‌.ಎಸ್‌. ಮೇಘರಿಖ್‌ 
ಹೊಲೀಸ್‌ ಕಮಿಷನರ್‌, 
ಬೆಂಗಳೂರು ನಗರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೪೩ 





ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001. 
ಕಛೇರಿ ಆದೇಶ ಸಂಖ್ಯೆ ಕ ಔನಿಇ/571/ಸಿಬ್ಬಂದಿ/2015-16, ಬೆಂಗಳೂರು, ದಿನಾಂಕ: 07-01-2016. 
ವಿಷಯ : ಇಲಾಖೆಯ ಗ್ರೂಪ್‌-ಎ ಅಧಿಕಾರಿಗಳಾದ ಸಹಾಯಕ ಔಷಧ ನಿಯಂತ್ರಕರ ವರ್ಗಾವಣೆಯ ಮೇರೆಗೆ ಸ್ಥಳ ನಿಯುಕ್ತಿ ಕುರಿತು. 
ಉಲ್ಲೇಖ : 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 166 ಐಎಂಎಂ 2015, ದಿನಾಂಕ: 06.01.2016. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖದಲ್ಲಿನ ಸರ್ಕಾರದ ಅಧಿಸೂಚನೆಯ ಮೇರೆಗೆ ಈ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಸಹಾಯಕ ಔಷಧ ನಿಯಂತ್ರಕರನ್ನು ವರ್ಗಾವಣೆ ಮಾಡಿ, ಆದೇಶ ಹೊರಡಿಸಿದೆ. ಈ ಕೆಳಕಂಡ ಅಧಿಕಾರಿಗಳು ಪ್ರಭಾರವನ್ನು ವಹಿಸಿಕೊಳ್ಳಲು ಮತ್ತು 
ವಹಿಸಿಕೊಡಲು ಆದೇಶಿಸಿದೆ. 





ಅಧಿಕಾರಿಯ ಹೆಸರು ಹಾಗೂ 
ವರ್ಗಾವಣೆ ಮೇರೆಗೆ ಸ್ಥಳನಿಯುಕ್ತಿಗೊಂಡ 











ಸ್ಪ 9 9 
ಕ್ರಸಂ eat ಸ್ಥಳ ER ಇರದು ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಬಗ್ಗೆ. 
1 2 3 4 
1 ಹೊಸಕರೆ ಮಠದ ಸಹಾಯಕ ಔಷಧ ನಿಯಂತ್ರಕರು, ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ರೇಣುಕಸ್ವಾಮಿ, ಸಹಾಯಕ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, | ಪ್ರಭಾರವನ್ನು ಶ್ರೀ ಮಂಜುನಾಥ್‌ ಕೆ. ಔಷಧ ಪರಿವೀಕ್ಷಕರು-1, 
ಔಷಧ ನಿಯಂತ್ರಕರು, ಉತ್ತರ ಕನ್ನಡ ವೃತ್ತ, ಕಾರವಾರ. ಬಳ್ಳಾರಿ ವೃತ್ತ ಇವರಿಗೆ ವಹಿಸಿಕೊಟ್ಟು ತದನಂತರ 
ಕೊಪ್ಪಳ ವೃತ್ತ, ಕೊಪ್ಪಳ. ಶ್ರೀ ರಮಾಕಾಂತ್‌ ಆರ್‌. ಕುಂಠ್ಕೆ, ಸಹಾಯಕ ಔಷಧ 


ನಿಯಂತ್ರಕರು -ಓ ಧಾರವಾಡ ವೃತ್ತ ಇವರಿಂದ, ಸದರಿಯವರು 
ಅಧಿಕ ಪ್ರಭಾರವಾಗಿ ಹೊಂದಿರುವ ಉತ್ತರ ಕನ್ನಡ ವೃತ್ತದ 
ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಯ ಪ್ರಭಾರವನ್ನು 
ವಹಿಸಿಕೊಳ್ಳುವುದು. 














ಶ್ರೀ ಮಂಜುನಾಥ್‌ ಕೆ. ಔಷಧ ಪರಿವೀಕ್ಷಕರು-1, ಬಳ್ಳಾರಿ ವೃತ್ತರವರು ಶ್ರೀ ಹೊಸಕೆರೆ ಮಠದ ರೇಣುಕಸ್ವಾಮಿರವರಿ೦ದ ಕೊಪ್ಪಳ ವೃತ್ತದ ಸಹಾಯಕ 
ಔಷಧ ನಿಯಂತ್ರಕರ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಂಡು, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಮ್ಮ ಹಾಲಿ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದಲ್ಲಿ ನಿರ್ವಹಿಸತಕ್ಕದ್ದು. 
ಎಲ್ಲಾ ಅಧಿಕಾರಿಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಪ್ರಕ್ರಿಯೆಯನ್ನು 
ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಇರುವ ಯಾವುದೇ ತನಿಖಾ ಕಡತಗಳನ್ನು, ವಶಪಡಿಸಿಕೊ೦ಡ ದಾಖಲೆ, ಮುದ್ದೆಮಾಲ್‌ ಇತ್ಯಾದಿಗಳನ್ನು 2-3 ದಿನಗಳಲ್ಲಿ 
ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ, ವರದಿಯನ್ನು ಕೇಂದ್ರ ಕಛೇರಿಗೆ ಸಲ್ಲಿಸಲು ಆದೇಶಿಸಿದೆ. 
P.R.144 


ಔಷಧ ನಿಯಂತಕರು 
50.-25 ಸ ಸ್‌ 


ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001. 
ಜ್ಞಾಪನ 
ಸಂಖ್ಯೆ ; ಔನಿಇ/677/ಸಿಬ್ಬಂದಿ/2015-16, ಬೆಂಗಳೂರು, ದಿನಾಂಕ: 14.01.2016. 
ವಿಷಯ : ಶ್ರೀ ಅಮರೇಶ್‌ ತುಂಬಗಿ, ಉಪ ಔಷಧ ನಿಯಂತ್ರಕರು-1 ಕೇ೦ದ್ರ ಕಛೇರಿ, ಬೆ೦ಗಳೂರು ಇವರಿಗೆ ಪರಿವರ್ತಿತ 
ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ.. 
ಉಲ್ಲೇಖ : ಶ್ರೀ ಅಮರೇಶ್‌ ತುಂಬಗಿ, ಉಪ ಔಷಧ ನಿಯಂತ್ರಕರು-1, ಇವರ ಮನವಿ ಪತ್ರ ದಿನಾಂಕ: 13.01.2016 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀ ಅಮರೇಶ್‌ ತುಂಬಗಿ, ಉಪ ಔಷಧ ನಿಯಂತ್ರಕರು-1, ಕೇಂದ್ರ ಕಛೇರಿ, 
ಬೆಂಗಳೂರು ಇವರಿಗೆ ದಿನಾಂಕ: 15.01.2016 ಹಾಗೂ 24.01.2016ರ ಸಾರ್ವತ್ರಿಕ ರಜೆಗಳೊಂದಿಗೆ, ದಿನಾಂಕ: 16.01.2016 ರಿಂದ 23.01.2016ರವರೆಗೆ 
(ಎರಡೂ ದಿನಗಳೂ ಸೇರಿದಂತೆ) ಒಟ್ಟು 08 ದಿನಗಳ ಪರಿವರ್ತಿತ ರಜೆಯನ್ನು ಮಾಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ 
ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಹಾಗೂ ಸದರಿ ಅವಧಿಯಲ್ಲಿ ಕೇಂದ್ರ ಸ್ಥಾನದಿಂದ ಹೊರಗೆ ಹೋಗಲು ಅನುಮತಿಸಿದೆ. 


ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಉಪ ಔಷಧ ನಿಯಂತ್ರಕರು-। ಹುದ್ದೆಯ 
ಪ್ರಭಾರವನ್ನು ಶ್ರೀ ಪ. ರಮೇಶ್‌, ಸಹಾಯಕ ಔಷಧ ನಿಯಂತ್ರಕರು-2. ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ ಆದೇಶಿಸಿದೆ. 


ಶ್ರೀ ಪಿ. ರಮೇಶ್‌, ಸಹಾಯಕ ಔಷಧ ನಿಯಂತ್ರಕರು-2, ಕೇಂದ್ರ ಕಛೇರಿ, ಬೆ೦ಗಳೂರು ಇವರು ಶ್ರೀ ಅಮರೇಶ್‌ ತುಂಬಗಿ ಇವರಿಂದ ಉಪ ಔಷಧ 
ನಿಯಂತ್ರಕರು-।, ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೆ ತಮ್ಮ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 


PR 145 
ಔಷಧ ನಿಯಂತ್ರಕರು. 
50-25 





೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 





ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001. 
ಜ್ಞಾಪನ 
ಸಂಖ್ಯೆ : ಔನಿಇ/664/ಸಿಬ್ಬಂದಿ/2015-16, ಬೆಂಗಳೂರು, ದಿನಾಂಕ: 19-01-2016. 


ವಿಷಯ : ಶ್ರೀ ಹಿರೋಳಿ ರೇವಣ್ಣಸಿದ್ದಪ್ಪ ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, ಕಲಬುರಗಿ ಇವರಿಗೆ ಪರಿವರ್ತಿತ 
ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 


ಉಲ್ಲೇಖ : ಶ್ರೀ ಹಿರೋಳಿ ರೇವಣ್ಣಸಿದ್ದಪ್ಪ ಉಪ ಔಷಧ ನಿಯಂತ್ರಕರು, ಇವರ ಮನವಿ ಪತ್ರ ದಿನಾಂಕ: 01.01.2016. 


ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀ ಹಿರೋಳಿ ರೇವಣ್ಣಸಿದ್ದಪ್ಪ ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, 
ಕಲಬುರಗಿ ಇವರಿಗೆ ದಿನಾಂಕ: 21.01.2016 ರಿಂದ 30.01.2016ರವರೆಗೆ (ಎರಡೂ ದಿನಗಳೂ ಸೇರಿದಂತೆ) ಒಟ್ಟು 10 ದಿನಗಳ ಪರಿವರ್ತಿತ ರಜೆಯನ್ನು 
ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕಲಬುರಗಿ ಪ್ರಾದೇಶಿಕ ಕಛೇರಿಯ ಉಪ ಔಷಧ ನಿಯಂತ್ರಕರ 
ಹುದ್ದೆಯ ಪ್ರಭಾರವನ್ನು ಶ್ರೀ ಸಿ.ಎಂ. ಶಿವಕುಮಾರ್‌, ಸಹಾಯಕ ಔಷಧ ನಿಯಂತ್ರಕರು-1, ಕಲಬುರಗಿ ವೃತ್ತ, ಕಲಬುರಗಿ ಇವರಿಗೆ ವಹಿಸಿಕೊಡಲು ಈ 
ಮೂಲಕ ಆದೇಶಿಸಿದೆ. 


ಶ್ರೀ ಸಿ.ಎಂ. ಶಿವಕುಮಾರ್‌, ಸಹಾಯಕ ಔಷಧ ನಿಯಂತ್ರಕರು-1, ಕಲಬುರಗಿ ವೃತ್ತ, ಕಲಬುರಗಿ ಇವರು ಶ್ರೀ ಹಿರೋಳಿ ರೇವಣ್ಣಸಿದ್ದಪ್ಪ ಇವರಿಂದ 
ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, ಕಲಬುರಗಿ ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೆ ತಮ್ಮ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 


P.R.146 


ಔಷಧ ನಿಯಂತ್ರಕರು 
50-25 


ಪೊಲೀಸ್‌ ಇಲಾಖೆ 
ಪೊಲೀಸ್‌ ಕಮಿಷನ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ. 
ಅಧಿಸೂಚನೆ 
ಸಂಖ್ಯೆ: ಇತರೆ/147/ಅಸಿಪಿ (ಸ೦/2015 ಬೆಂಗಳೂರು, ದಿನಾಂಕ: 30-01-2016. 

ಬೆಂಗಳೂರು ನಗರ ಕಬ್ಬನ್‌ ಪಾರ್ಕ್‌ ಸಂಚಾರ ಪೊಲೀಸ್‌ ಠಾಣಾ ವ್ಯಾಪ್ತಿಯ ಕಬ್ಬನ್‌ ಉದ್ಯಾನವನಕ್ಕೆ ಸಾರ್ವಜನಿಕರು, ಮಕ್ಕಳು ಮತ್ತು 
ವಯೋವೃದ್ಧರು ಅಧಿಕ ಸಂಖ್ಯೆಯಲ್ಲಿ ಬರುತ್ತಾರೆ. ಕಬ್ಬನ್‌ ಉದ್ಯಾನವನದಲ್ಲಿ ವಾಹನಗಳ ಸಂಚಾರದಿಂದ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ 
ಅಧಿಕವಾಗಿದ್ದು, ಅದನ್ನು ನಿಯಂತ್ರಿಸುವ ಉದ್ದೇಶದಿಂದ ಕಬ್ಬನ್‌ ಉದ್ಯಾನವನದ ಒಳಭಾಗದ ರಸ್ತೆಯಲ್ಲಿ ಪ್ರತಿ ಭಾನುವಾರದಂದು ಎಲ್ಲಾ ಮಾದರಿಯ 
ವಾಹನ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಿ, ಈ ರಸ್ತೆಗಳಲ್ಲಿ ಸಂಚರಿಸುವ ವಾಹನ/ಚಾಲಕ/ಸವಾರರ ಅನುಕೂಲಕ್ಕಾಗಿ ಪರ್ಯಾಯ ಮಾರ್ಗಗಳ ವ್ಯವಸ್ಥೆ 
ಹಾಗೂ ಕಬ್ಬನ್‌ ಉದ್ಯಾನವನಕ್ಕೆ ಮತ್ತು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬರುವ ವಾಹನಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಿ, ದಿನಾಂಕ: 23-04-2015ರಂದು 
ಅಧಿಸೂಚನೆ ಹೊರಡಿಸಲಾಗಿತ್ತು. 

ಮುಂದುವರೆದು ಪ್ರತಿ ತಿಂಗಳೂ ಎರಡನೇ ಶನಿವಾರ ಸಾರ್ವಜನಿಕ ರಜಾ ದಿನವಾಗಿದ್ದು ಕಬ್ಬನ್‌ ಉದ್ಯಾನವನಕ್ಕೆ ಸಾರ್ವಜನಿಕರು, ಮಕ್ಕಳು ಮತ್ತು 
ವಯೋವೃದ್ಧರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಇವರುಗಳ ಸುಗಮ ಸಂಚಾರಕ್ಕೆ ಹಾಗೂ ವಾಯು ವಿಹಾರಕ್ಕೆ ಅನುವು ಮಾಡಿಕೊಂಡ ಸಲುವಾಗಿ 
ಕಬ್ಬನ್‌ ಉದ್ಯಾನವನದ ಒಳಭಾಗದ ರಸ್ತೆಯಲ್ಲಿ ಎಲ್ಲಾ ಮಾದರಿಯ ವಾಹನ ಸಂಚಾರವನ್ನು ಪ್ರತಿ ತಿಂಗಳ ಎರಡನೇ ಶನಿವಾರದಂದು ಸಂಪೂರ್ಣ 
ನಿಷೇಧಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌.ಎಸ್‌. ಮೇಘರಿಕ್‌, ಐ.ಪಿ.ಎಸ್‌, ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ 
ಆದೇಶಿಸಿರುತ್ತೇನೆ. 


“ಕಬ್ಬನ್‌ ಉದ್ಯಾನವನದ ಎಲ್ಲಾ ಪ್ರವೇಶ ದ್ವಾರಗಳನ್ನು ಪ್ರತಿ ತಿಂಗಳ ಎರಡನೇ ಶನಿವಾರದ ಮುನ್ನಾದಿನ ಶುಕ್ರವಾರದಂದು ರಾತ್ರಿ 10-00 ಗಂಟೆಗೆ 
ಮುಚ್ಚಲಾಗುವುದು. ಪ್ರತಿ ಭಾನುವಾರದಂದು ಈಗಾಗಲೇ ಹೊರಡಿಸಿರುವ ಅಧಿಸೂಚನೆಯಂತೆ ವಾಹನಗಳ ಸಂಚಾರ ನಿಷೇಧದ ಆದೇಶವು ಮುಂದುವರೆದು 
ಮುಚ್ಚಲಾದ ಈ ದ್ವಾರಗಳನ್ನು ಯಥಾರೀತಿ ಸೋಮವಾರ ಬೆಳಿಗ್ಗೆ 8-00 ಗಂಟೆಗೆ ತೆರೆಯುವುದು” 

ನಿರ್ಬಂಧಿಸಲಾದ ಸಂಚಾರಕ್ಕೆ ಹಾಗೂ ವಾಹನ ನಿಲುಗಡೆಗೆ ಈ ಕೆಳಕಂಡಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. 

1 ಕ್ವೀನ್ಸ್‌ ವೃತ್ತದಿಂದ ಕೆ.ಆರ್‌ ವೃತ್ತದ ಕಡೆಗೆ ಮತ್ತು ವಿಧಾನಸೌಧದ ಕಡೆಗೆ ಕಬ್ಬನ್‌ ಪಾರ್ಕ್‌ ಒಳಭಾಗದ ರಸ್ತೆಯಲ್ಲಿ ಹೋಗುವ ವಾಹನಗಳ 
ಸಂಚಾರವನ್ನು ಕ್ವೀನ್ಸ್‌ ವೃತ್ತದಲ್ಲಿ ನಿರ್ಬಂಧಿಸಲಾಗಿದೆ. ಈ ವಾಹನಗಳು ಸಿ.ಟಿ.ಒ ವೃತ್ತ, ಪೊಲೀಸ್‌ ತಿಮ್ಮಯ್ಯ ವೃತ್ತದಲ್ಲಿ ಎಡ ತಿರುವು ಪಡೆದು 
ಡಾ. ಅಂಬೇಡ್ಕರ್‌ ರಸ್ತೆ ಮಾರ್ಗವಾಗಿ ವಿಧಾನಸೌಧ ಹಾಗೂ ಕೆ.ಆರ್‌. ವೃತ್ತದ ಕಡೆ ಹೋಗಲು ಅನುವು ಮಾಡಿಕೊಡಲಾಗಿದೆ. 

2. ಯು.ಬಿ. ಸಿಟಿ ಕಡೆಯಿಂದ ಬಂದು ಸಿದ್ದಲಿಂಗಯ್ಯ ವೃತದ ಮೂಲಕ ಕಬ್ಬನ್‌ಪಾರ್ಕ್‌ ಪ್ರವೇಶಿಸುವ ವಾಹನ ಸಂಚಾರವನ್ನು ಸಿದ್ದಲಿಂಗಯ್ಯ 
ವೃತ್ತದಲ್ಲಿ ನಿಷೇಧಿಸಲಾಗಿದೆ. ಈ ವಾಹನಗಳಿಗೆ ಕಸ್ತೂರಿಬಾ ರಸ್ತೆ, ಕ್ವೀನ್ಸ್‌ ವೃತ್ತ, ಸಿಟಿ.ಓ ವೃತ್ತ ಪೊಲೀಸ್‌ ತಿಮ್ಮಯ್ಯ ವೃತ್ತ ಎಡ ತಿರುವು ಪಡೆದು 
ಡಾ. ಅಂಬೇಡ್ಕರ್‌ ರಸ್ತೆ ಮಾರ್ಗವಾಗಿ ವಿಧಾನಸೌಧ ಹಾಗೂ ಕೆ.ಆರ್‌. ವೃತ್ತದ ಕಡೆ ಹೋಗಲು ವ್ಯವಸ್ಥೆ ಕಲ್ಪಿಸಲಾಗಿದೆ. 

3. ಕೆ.ಆರ್‌. ವೃತ್ತದಿಂದ ಸಿದ್ದಲಿಂಗಯ್ಯ ವೃತ್ತದ ಕಡೆಗೆ ಸಂಚರಿಸುವ ವಾಹನಗಳನ್ನು ಕೆ.ಆರ್‌.ವೃತ್ತದಲ್ಲಿ ನಿರ್ಬಂಧಿಸಿ, ಈ ವಾಹನಗಳು ನೃಪತುಂಗ 
ರಸ್ತೆ ಪೊಲಿಸ್‌ ಕಾರ್ನರ್‌, ಕಸ್ತೂರಿಬಾ ರಸ್ತೆ ಮೂಲಕ ಸಿದ್ದಲಿಂಗಯ್ಯ ವೃತ್ತದ ಕಡೆಗೆ ಅಥವಾ ಡಾ: ಅಂಬೇಡ್ಕರ್‌ ರಸ್ತೆ, ಪೊಲೀಸ್‌ ತಿಮ್ಮಯ್ಯ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೪೫ 





ವೃತ್ತ, ಕಾಫೀ ಬೋರ್ಡ್‌, ಬಾಳೇಕುಂದಿ ವೃತ್ತ, ಕ್ವೀನ್ಸ್‌ ರಸ್ತೆ, ಕಸ್ತೂರಿಬಾ ರಸ್ತೆ ಮೂಲಕ ಸಿದ್ದಲಿಂಗಯ್ಯ ವೃತ್ತದ ಕಡೆ ಹೋಗಲು ವ್ಯವಸ್ಥೆ 
ಮಾಡಲಾಗಿದೆ. 

4. ಹಡ್ಸನ್‌ ವೃತ್ತದ ಮೂಲಕ ಕಬ್ಬನ್‌ ಉದ್ಯಾನವನ ಪ್ರವೇಶಿಸುವ ವಾಹನ ಸಂಚಾರವನ್ನು ಹಡ್ಗನ್‌ ವೃತ್ತದಲ್ಲಿ ನಿರ್ಬಂಧಿಸಿ ಈ ವಾಹನಗಳು 
ಕಸ್ತೂರಿಬಾ ರಸ್ತೆ, ಸಿದ್ದಲಿಂಗಯ್ಯ ವೃತ್ತ, ಕ್ವೀನ್ಸ್‌ ವೃತ್ತದ ಮೂಲಕ ಮುಂದೆ ಸಾಗಲು ಅನುವು ಮಾಡಿಕೊಡಲಾಗಿದೆ. 

5. ಗೋಪಾಲಗೌಡ ವೃತ್ತದ ಮೂಲಕ ಕಬ್ಬನ್‌ ಉದ್ಯಾನವನ ಪ್ರವೇಶಿಸುವ ವಾಹನಗಳನ್ನು ಗೋಪಾಲಗೌಡ ವೃತ್ತದಲ್ಲಿ ನಿರ್ಬಂಧಿಸಿ, ಈ ವಾಹನಗಳು 
ಕೆ.ಆರ್‌.ವೃತ್ತದ ಮೂಲಕ ಮುಂದುವರೆಯಲು ಅವಕಾಶ ಕಲ್ಪಿಸಿದೆ. 

6. ಕಬ್ಬನ್‌ ಉದ್ಯಾನವನಕ್ಕೆ ಮತ್ತು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬರುವವರ ವಾಹನಗಳ ನಿಲುಗಡೆಗೆ ಕೆಳಕಂಡ ಸ್ಥಳಗಳಲ್ಲಿ ಅವಕಾಶ 
ಕಲ್ಪಿಸಲಾಗಿರುತ್ತದೆ. 

೫ ಕಬ್ಬನ್‌ ಉದ್ಯಾನವನಕ್ಕೆ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಲ್ಲಿ ಬರುವವರು ತಮ್ಮ ವಾಹನಗಳನ್ನು ಕಿಂಗ್ಸ್‌ ರಸ್ತೆಯಲ್ಲಿ, ಬಾಲಭವನ ರಸ್ತೆ 
ಜಂಕ್ಷನ್‌ನಿಂದ ಕಿಂಗ್‌ ಎಡ್ವರ್ಡ್‌ ಪ್ರತಿಮೆಯವರೆಗೆ ರಸ್ತೆಯ ಪೂರ್ವದ ಕಡೆ ನಿಲುಗಡೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 

> ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬರುವ ಬಸ್ಸು, ಟೆಂಪೋ ಟ್ರಾವಲ್ಲರ್‌, ನಾಲ್ಕು ಚಕ್ರ ಮತ್ತು ದ್ವಿಚಕ್ರ ವಾಹನಗಳಿಗೆ ಕಸ್ತೂರಿಬಾ ರಸ್ತೆಯ ಕಡೆಯಿಂದ 
ಶ್ರೀ ಸರ್‌.ಎಂ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಪ್ರವೇಶ ದ್ವಾರದ ಮುಖೇನ ಒಳಸಾಗಿ, ಮ್ಯೂಸಿಯಂನ ಹಿಂಭಾಗದ ಪ್ರವೇಶವಾದ ಕಬ್ಬನ್‌ ಪಾರ್ಕ್‌ 
ವಾಹನ ನಿಲುಗಡೆ ಪ್ರದೇಶದಲ್ಲಿ ವಾಹನಗಳನ್ನು ನಿಲ್ಲಿಸಿ, ತೆರಳುವ ಸಂದರ್ಭದಲ್ಲಿ ಬಂದ ಹಾದಿಯಲ್ಲಿಯೇ ಅಂದರೆ ಶ್ರೀ ಸರ್‌. 
ಎಂ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಪ್ರವೇಶ ದ್ವಾರದಿಂದ ನಿರ್ಗಮಿಸಲು ಅನುವು ಮಾಡಿಕೊಡಲಾಗಿದೆ. 

7 ಕಬ್ಬನ್‌ ಉದ್ಯಾನವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಇರುವ ವೇಳೆ ಹಾಗೂ ಇತರೆ ಅನಿವಾರ್ಯ ಸಂದರ್ಭಗಳಲ್ಲಿ ಕಬ್ಬನ್‌ ಉದ್ಯಾನವನ 
ವ್ಯಾಪ್ತಿಯಲ್ಲಿರುವ ಕೆಲವು ಅಥವಾ ಪೂರ್ಣ ಮಾರ್ಗಗಳಲ್ಲಿ ರಸ್ತೆ ಸಂಚಾರಕ್ಕೆ ಹಾಗೂ ವಾಹನಗಳ ನಿಲುಗಡೆಗೆ ಸಂಬಂಧಿಸಿದಂತೆ ಕಬ್ಬನ್‌ 
ಉದ್ಯಾನವನದ ತೋಟಗಾರಿಕೆ ಉಪ ನಿರ್ದೇಶಕರಿಂದ ಅನುಮತಿಯನ್ನು ಪಡೆದು ಕಬ್ಬನ್‌ ಉದ್ಯಾನವನ್ನು ಬಳಸಿಕೊಳ್ಳಬಹುದು. 

ಅಂತೆಯೇ ಕಲ೦ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲ೦ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು 
ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಸಂಚಾರಿ ಪೊಲೀಸ್‌ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 30-01-2016 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಹೊರಡಿಸಿರುತ್ತೇನೆ. 


P.R.147 ಎನ್‌. ಎಸ್‌. ಮೇಘರಿಖ್‌ 
ಪೊಲೀಸ್‌ ಕಮಿಷನರ್‌, 
ಬೆ೦ಗಳೂರು ನಗರ. 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂ: ಲೋಳ 196 ಸೇಎಸು 2011 ಬೆಂಗಳೂರು, ದಿನಾಂಕ: 18-01-2016. 

ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ (ವಿಭಾಗ-1) ವೃಂದದ 
ದಿನಾಂಕ: 27.04.1978 ರಿಂದ 4.4.2005ರಲ್ಲಿದ್ದಂತೆ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು 
ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಅಧಿಸೂಚನೆ ಸಂ: ಲೋಇ 180 ಸೇಸಎ 2008. ದಿನಾಂಕ: 23.03.2009 ರಲ್ಲಿ ಪ್ರಕಟಿಸಲಾಗಿದೆ. ಸದರಿ ಜೇಷ್ಠತಾ 
ಪಟ್ಟಿಯಲ್ಲಿ ಶ್ರೀ ಚವ್ಹಾಣ್‌ ಉನ್ಯಾ (ಎಸ್‌ ಸಿ) ಇವರ ಹೆಸರು ಜೇಷ್ಠತಾ ಕ್ರಮ ಸಂಖ್ಯೆ: 1720 ರಲ್ಲಿ ಪ್ರತಿಬಿಂಬಿತವಾಗಿರುತ್ತದೆ. 

ತಹಸೀಲ್ದಾರ್‌, ಹುಬ್ಬಳ್ಳಿ ಇವರು ದಿನಾಂಕ: 11.08.1993 ರಂದು ಶ್ರೀ ಮೋಹನ್‌ ಸಿದ್ದಲಿಂಗಯ್ಯ ನ೦ಜಣ್ಣವರ್‌ ಇವರು “ಬೇಡ ಜಂಗಮ” ಪರಿಶಿಷ್ಠ 
ಜಾತಿಗೆ ಸೇರಿದವರೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಧಿಸೂಚನೆ ಸಂ: ಲೋಇ 98 ಸೇಸಕಿ 2008, ದಿನಾಂಕ:15-11-2010ರಲ್ಲಿ ಸಹಾಯಕ 
ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು, ಶ್ರೀ ಮೋಹನ್‌ ಸಿದ್ದಲಿಂಗಯ್ಯ ನಂಜಣ್ಣನವರ್‌ (ಪಜಾ) ಇವರ ಜೇಷ್ಠತೆಯನ್ನು 
ಕ್ರಸಂ. 1531 ರಲ್ಲಿ ಹಾಗೂ ಅವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಚವ್ಹಾಣ್‌ ಉನ್ಯಾ (ಪ.ಜಾ) ಇವರ ಜೇಷ್ಠತೆಯನ್ನು ಕ್ರ.ಸಂ. 1606 ರಲ್ಲಿ 
ನಿಗದಿಪಡಿಸಲಾಗಿದೆ. ಜಿಲ್ಲಾ ಮಟ್ಟದ ಜಾತಿ ಪರಿಶೀಲನಾ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ, ಧಾರವಾಡ, ಇವರು ದಿನಾಂಕ: 08.02.2011 
ರಂದು ಶ್ರೀ ಮೋಹನ ಸಿದ್ದಲಿಂಗಯ್ಯ ನಂಜಣ್ಣವರ, ಇವರು “ಬೇಡಜ೦ಗಮ” ಪರಿಶಿಷ್ಠ ಜಾತಿಗೆ ಸೇರಿರುವುದು ಸಿಂಧುವಾಗಿದೆ ಎಂದು 
ಪ್ರಮಾಣೀಕರಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ, ಸರ್ಕಾರದ ಅಧಿಸೂಚನೆ ಸಂ: ಲೋಇ 180 ಸೇಸಎ 2008, ದಿನಾಂಕ: 23.03.2009 ರಲ್ಲಿ ಪ್ರಕಟಿಸಿರುವ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ (ವಿಭಾಗ-1) ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಮೋಹನ ಸಿದ್ದಲಿಂಗಯ್ಯ ನಂಜಣ್ಣವರ (ಎಸ್‌ಸಿ) ಇವರ ಹೆಸರನ್ನು 
ಶ್ರೀ ಚವ್ಹಾಣ್‌ ಉನ್ಯಾ (ಎಸ್‌ಸಿ) ಜೇಷ್ಠತಾ ಕ್ರಮ ಸಂಖ್ಯೆ: 1720) ಇವರ ಮೇಲೆ ಜೇಷ್ಠತಾ ಕ್ರಮ ಸಂಖ್ಯೆ: 1719Aಿ ಎಂದು ಈ ಕೆಳಕಂಡಂತೆ ಸೇರ್ಪಡೆ 
ಮಾಡಲು ಉದ್ದೇಶಿಸಲಾಗಿದೆ. 











Name of AEE Eligibility/ 
AEE Grd | AEList AE Grd 
ಜ್ಯ | the 50/57 | Date of Birth | Promotion/appointment | appointment | Remarks 
೦. ೦. ೦. 
Engineer date date 
1719A 2 4870 Mohan 50 26-03-1960 22-06-2007 30-03-1994 
Siddlingayya 
Nanjannavar 
































೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 





ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ಸಿವಿಲ್‌ ಅಪೀಲು ಸಂಖ್ಯೆ 2368:2011. 2370-73:2011, 2374-2377:2011. 2378:2011 ಮತ್ತು 
2379:2011 ಇತ್ಯಾದಿ ಸಂಬಂಧಿತ ಸಿವಿಲ್‌ ಅಪೀಲುಗಳಲ್ಲಿ ಮಾನ್ಯ ಸರ್ವೋನ್ನತ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಮಾನಕ್ಕೊಳಪಟ್ಟು ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ ಸಂ: 40810:2010, ಇತ್ಯಾದಿ ಸಂಬಂಧಿತ ರಿಟ್‌ ಅರ್ಜಿಗಳಲ್ಲಿ ಮಾನ್ಯ ಉಚ್ಛ ನ್ಯಾಯಾಲಯವು ನೀಡುವ ಅಂತಿಮ 
ತೀರ್ಮಾನಕ್ಕೊಳಪಟ್ಟು ಮತ್ತು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿನ ಅರ್ಜಿ ಸಂ: 7903-7908201 ರಲ್ಲಿ ಮಾನ್ಯ ಆಡಳಿತ ನ್ಯಾಯ ಮಂಡಳಿಯು 
ನೀಡುವ ಅಂತಿಮ ತೀಮಾನಕ್ಕೊಳಪಟ್ಟು ಈ ಸೇರ್ಪಡೆ ಆದೇಶವನ್ನು ಹೊರಡಿಸಲಾಗಿರುತ್ತದೆ. 
ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ ಅಧಿಕಾರಿಗಳು 
ಅವರ ಆಕ್ಷೇಪಣೆ: ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು-560 001, ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ ನಂತರ 
ಸ್ವೀಕೃತವಾದ ಆಕ್ಷೇಪಣೆ : ಸಲಹೆ: ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
೧,೧148 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50-50 ಮರಿಯಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆ (ಸೇವೆಗಳು-ಎ) 
KARNATAKA STATE BAR COUNCIL, OLD ಓ. 6.1.೧ BLDG., BENGALURU 
NOTIFICATION 
NO. 18/2015, DATED: 13-10-2015. 


As per Rule 8 & 12 of “The Karnataka State Bar Council (election of Chairman & Vice Chairman) Rules, 1978”, it is declared 
that the following Members of the Bar Council have been elected unopposed to the Office of the Chairman & Vice Chairman. 


CHAIRMAN 





Sl. No. Name of the Candidates Address 


1 PATIL ASHOK RAMANAGOUDA CTS No. 7221, SECTOR NO. X, ANJANEYA NAGAR, MALMARUTHI 
EXTENSION, BELGAUM - 590 001 
Ph : Res. 2454752 STD :0831 Mbl : 9448355634 


VICE CHAIRMAN 






































Sl. No. Name of the Candidates Address 
1 MITTALAKOD SHIDLINGAPPA BEHIND CIVIL COURT, 4™ CROSS, VIDYA NAGAR, BADAMI - 587 201 
SHEKHARAPPA Mbl : 9448544696 
PUTTEGOWDA 
PD. 13 Returning Officer, 
5೦-50 Karnataka State Bar Council, Benagaluru. 


KARNATAKA STATE BAR COUNCIL, OLD K.G.I.D. BLDG., BENGALURU. 
NOTIFICATION 
NO. 1/2016, DATED: 4/1/2016. 


It is hereby notified for the information of the general public and the concerned that SHRI. HUDEDAGADDI BASAVARAJ 
PARAPPA, B.Sc, LL.B. has taken charge as SECRETARY of Karnataka State Bar Council, Bengaluru. All communications meant for 
the Council may be addressed to him by designation. 


PD. 14 A.R. PATIL 
5೦-20 CHAIRMAN, 
Karnataka State Bar Council, Benagaluru 
ನಗರಸಭೆ ಯೋಜನಾ ಪ್ರಾಧಿಕಾರ, ನಗರಸಭೆ ಸಿರುಗುಪ್ಪ. 
ಅಧಿಸೂಚನೆ 
(ರೂಲ್‌ -32 (ಅ)) 
ನಮೂನೆ ನಂ. ಬ 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಸೆಕ್ಷನ್‌ 10(1)ರ ಪ್ರಕಾರ ಮಹಾ ಯೋಜನೆ (ಪರಿಷ್ಕೃತ-1) (ತಾತ್ಕಾಲಿಕ) 
ಯನ್ನು ತಯಾರಿಸುವ ಇಚ್ಛೆಯನ್ನು ಘೋಷಿಸುವ ಕುರಿತು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೪೭ 





ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಸೆಕ್ಷನ್‌ 101) ರನ್ವಯ 
ಸಿರುಗುಪ್ಪ ನಗರಸಭೆ ಯೋಜನಾ ಪ್ರಾಧಿಕಾರವು ಸಿರುಗುಪ್ಪ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಹಾ ಯೋಜನೆ (ಪರಿಷ್ಕತ-1) (ತಾತ್ಕಾಲಿಕ ಯನ್ನು 
ತಯಾರಿಸುವ ಇಚ್ಛೆಯನ್ನು ಘೋಷಿಸಲಾಗಿದೆ. 


PD. 15 ಪೌರಾಯುಕ್ತರು, 
50-05 ನಗರಸಭೆ ಯೋಜನಾ ಪ್ರಾಧಿಕಾರ 
ನಗರಸಭೆ, ಸಿರುಗುಪ್ಪ 


KARNATAKA STATE ROAD TRANSPORT CORPORATION: 
CENTRAL OFFICES: BENGALURU. 
NOTIFICATION 
NO: KST/CO/ADM/SR/506/219/ 15-16, DATED: 08-01-2016. 


In exercise of the powers conferred by section 44 of the Road Transport Corporation Act, 1950 (Central Act 64 of 1950) and 
with the previous sanction of the Government of Karnataka, the Karnataka State Road Transport Corporation hereby amends the 
Karnataka State Road Transport Corporation Rules, 1961 as follows namely:- 

1) Title and commencement:- 
1) These regulations may be called the Karnataka State Road Transport Corporation Rules 1961 (Amendment) 2015. 
2) They shall come into force on the date of their publication on the Notice Board of KSRTC Central Offices, Bengaluru. 
॥) Amendment to Rule 12(1)(b) 
For the existing provisions under rule 12(1) (b) the following shall be substituted. 


The Chief Accounts Officer and Financial Advisor of Chief Accounts Officer-Cum Financial Advisor as the case may be, may be 
appointed by selection of the Chief Accounts Officer of the Corporation or by Deputation of a person from the Indian P&T Accounts & 
Finance Service or Indian Audit and Accounts Service or Indian Revenue Service or Indian defence Accounts Service or Indian Civil 
Accounts Service or Indian Railway Accounts Service or Karnataka State Accounts Service holding a comparable post. 


PD. 16 RAJENDER KUMAR KATARIA 1.A.S., 
SC-05 MANAGING DIRECTOR. 
KSRTC CENTRAL OFFICE 
BENGALURU-560 027 


KARNATAKA STATE ROAD TRANSPORT CORPORATION: 
CENTRAL OFFICES: BENGALURU. 
NOTIFICATION 
NO: KST/CO/ADMI/SR/ :220: 15-16, DATED: 08-01-2016. 


In exercise of the powers conferred by section 45 of the Road Transport Corporation Act, 1950 (Central Act 64 of 1950) and 
with the previous sanction of the Government of Karnataka, the Karnataka State Road Transport Corporation hereby amends to 
Regulation 3(2) of the Karnataka State Road Transport Corporation (Cadre and Recruitment) Regulation 1982. 

I Title and commencement:- 
1. These regulations may be called the Karnataka State Road Transport Corporation Regulation 1982 (Amendment) 2015. 
2. They shall come into force on the date of their publication on the Notice Board of KSRTC Central Offices, Bengaluru. 
Il) Amendment to Schedule A of Regulation-3(2) 
In schedule ‘A’ of Regulation-3(2) under the Accounts Department the following requirements shall be inserted. 
1. Category: Chief Accounts Officer Cum Financial Adviser (Class-l Super time scale) 
By appointment by the State Government in terms of Section 14 of the Road Transport Corporation Act, 1950. 
Either 
By Selection : 
From among Class-l (Selection Grade) Officer in Accounts Department or with lien in Accounts Department, of State Road 
Transport Corporation, who must have rendered a service of not less than five (5) years. 
Or 
By Deputation : 
A person from the Indian P&T Accounts & Finance Service, or Indian Audit and Accounts Service, or Indian Revenue Service or 
Indian Defence Accounts Service or Indian Civil Accounts Service or Indian Railway Accounts Service, Or Karnataka State Accounts 
Service holding a comparable post. 
RAJENDER KUMAR KATARIA 1 ಗಿ.5., 
PD. 17 MANAGING DIRECTOR. 


5005 KSRTC CENTRAL OFFICE 
ಕ BENGALURU-560 027 


೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 





AMANATH CO-OPERATIVE BANK LIMITED BENGALURU N R ROAD BRANCH 
FORM-7 
RULE 38 (2) (C) - KCS ACT \ 


DISPUTE No. JRD/UBF/1440/2004.05 
DISPUTE No. JRD/UBF/1441/2004.05 
DISPUTE No. JRD/UBF/1442/2004.05 
E P No. AR/RO(U/441)CEP/10/2009.10 
E P No. AR/RO(U/441)CEP/09/2009.10 
E P No. AR/RO(U/441)CEP/12/2009.10 


ATTACHMENT NOTICE OF IMMOVABLE PROPERTY 


Amanath Co-operative Bank Limited, N R Road Branch, Bengaluru - 560 002, has obtained awards/decrees in the above mentioned 
disputes against H V Abdul Wahab since deceased represented by his legal heirs Mr. A Shafiulla, Mr. A Khaleel, Mrs. Sirajunnisa, 
Mrs. Mumtazunnisa, Mrs. Naseemunnisa No. 53/1, Muniswamappa Road, J C Nagar, Bengaluru (2) Mr. D Noorulla, 
No. 1692, 13" cross, Govindpur Main Road, Arabic College Post, Bengaluru - 560045. (3) Mrs. Sirajunnisa No.1692, 13" cross, 
Govindpur Main Road, Arabic College Post, Bengaluru - 560045. 


After issuance of notices to recover an amount of (1) Rs.2,17,14,186.00 (Rupees Two Crore Seventeen lakhs Forteen thousand One 
hundred and Eighty Six only) along with further interest @ 17.5% plus +2% penal interest (2) Rs. 4,81,99,260.00 ( Four Crore Eighty 
one lakhs Ninety-nine thousand Two Hundred and Sixty Only) along with further interest @ 17.5 % plus 2% penal interest 
(3) Rs. 1,16,73,163.00 ( One Crore Sixteen lakhs Seventy three thousand One hundred and Sixty three Only) that has not been paid by 
you. As a loanee you are due to the bank a sum of (1) Rs. 8,76,95,900.00 (Rupees Eight Crores Seventy six lakhs Ninety five 
Thousand and Nine Hundred Only) as on 14.01.2016 along with further interest and other charges from 15.01.2016. 
(2) Rs. 36, 04, 13,792.00 (Rupees Thirty Six Crores Four lakhs Thirteen Thousand Seven Hundred and Ninety Two Only) as on 
14.01.2016 along with further interest and other charges from 15.01.2016. (3) Rs. 18, 92, 21,823.00 (Rupees Eighteen Crores Ninety 
Two lakhs Twenty one Thousand Eight Hundred and Twenty Three Only) as on 14.01.2016 along with further interest and other 
charges from 15.01.2016. This notice is to inform you that the following immovable properties of (1) ಗಿ. V. Abdul Wahab (2) Mr. D 
Noorulla (3) Mrs. Sirajunnisa and has been attached, and if the entire amount due to the Bank is not repaid by you along with interest 
and other charges within Ten days from the date of receipt of this notice, the Immovable properties that have been attached standing in 
the name of (1) H V Abdul Wahab (2) Mr. D Noorulla (3) Mrs. Sirajunnisa, will be brought for auction / sale AS PER KSC ACT 1959 & 
RULES 1960. 


1) - SCHEDULE of Mr. HV ABDUL WAHAB 


All that piece and parcel of the property bearing Survey Nos. 142/2F, 175/6B, 113/A, 114/1, 114/2, 115, 116/1, 116/2A and 137/1A, . 
Khatha No. 232, 10 Acres, 1 Gunta, situated at Nernipalle Village, V.Kota Mandal, Chittor District. 


(2) - SCHEDULE of Mr. D. NOORULLA 
All that piece and parcel of the property bearing Survey Nos. 262/3, 263, 77/A,78/1Al, 78/2A, 258/2 and 262/1B, Khatha No. 480, 
5 Acres, 3 Guntas, situated at Nernipalle Village, V.Kota Mandai, Chittor District. 


(3) - SCHEDULE of Mrs. SIRAJUNNISA 
All that piece and parcel of the property bearing Survey Nos. 109/1A/l, 175/20, 297/90 and 324/4, Khatha No. 479, 2 Acres, 4 Guntas, 
situated at Nernipalle Village, V.Kota Mandal, Chittor District. 


(4) - SCHEDULE of Mr. A SHAFIULLA 
All that piece and parcel of the property bearing Survey Nos. 137/A/2, 142/2E, 298/5A and 109/1F/2,. Khatha No. 231, 1 Acres, 
2 Guntas, situated at Nernipalle Village, V.Kota, Mandal, Chittor District. 


(5) - SCHEDULE of Mr. A KHALEEL 
All that piece and parcel of the property bearing Survey Nos. 298/5B, 137/1A/1, and 109/1F/l No. Khatha No. 230, 1 Acres, 1 Gunta, 
situated at Nernipalle Village, V.Kota, Mandal, Chittor District. 
SALE OFFICER 
Attached to ARCS/RO (U/r 441) 
PD-18 AMANATH CO-OPERATIVE BANK LIMITED 
50-5 N.R.ROAD BRANCH, 
BENGALURU 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೪೯ 





URBAN DEVELOPMENT SECRETARIAT 
NOTIFICATION 
No. UDD 233 MNX 2006, Bengaluru, Dated 08-02-2016 


In exercise of the powers conferred under section 21 of the General Clauses Act 1899, the Government of Karnataka hereby withdraw 
the notification No. UDD 233 MNX 2006 Dated 29-06-2007 wherein the land measuring 7 acres 20 guntas in Sy. No. 107 and Grant Blocks (P) of 
B.M. Kaval Village, Kengeri Hobli Bengaluru South Taluk has been withdrawn from acquisition. 


By Order and in the name of the Governor of Karnataka, 
PR. 191 N. NARASIMHAMURTHY, 
Under Secretary to Government, 
ಪರ Urban Development Department. 


ಜಿಲ್ಲಾಧಿಕಾರಿಗಳ ಕಛೇರಿ, ದಾವಣಗೆರೆ ಜಿಲ್ಲೆ 
ಅಧಿಸೂಚನೆ 


ಸಂಖ್ಯೆ : ಮ.ಭೂ. ಅಧಿಸೂಚನೆ/ಡಿವಿಜಿ.ಡಿಸಿ ತಾಂ RS-10/15-16, ದಿನಾಂಕ: 31-12-2015 


ವಿಷಯ:- ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕು, ಕಸಬಾ ಹೋಬಳಿ, ಹಳವದಂಡಿ ಗ್ರಾಮದ ಮರುಭೂಮಾಪನ ಕಾರ್ಯ 
ಪೂರ್ಣಗೊಂಡು ಹೊಸ ಹಕ್ಕು ದಾಖಲೆಗಳನ್ನು ಜಾರಿಗೆ ತರುವ ಬಗ್ಗೆ. 


ಉಲ್ಲೇಖ:- 1. ಸರ್ಕಾರದ ಆದೇಶ ಸಂಖ್ಯೆ: ಕಂ.ಇ. 134 ಭೂ.ದಾ.ಸ 2012, ದಿನಾಂಕ 12/8/2013. 


2 ಮಾನ್ಯ ಆಯುಕ್ತರು ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂದಾಖಲೆಗಳ ಇಲಾಖೆ, ಬೆಂಗಳೂರು. ಇವರಪತ್ರ 
ಸಂಖ್ಯೆ: ಮರುಭೂಮಾಪನ.ನೋ. 2/2013-14. ದಿ:28.11.2013 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (1 ಹಾಗೂ (2) ರ ಆದೇಶದನ್ವಯ ದಾವಣಗೆರೆ ಜಿಲ್ಲೆ, ಜಗಳೂರು ತಾಲ್ಲೂಕು, ಕಸಬಾ 
ಹೋಬಳಿ, ಹಳವದಂಡಿ ಗ್ರಾಮದ. ಮರುಭೂಮಾಪನ ಕಾರ್ಯವನ್ನು ಪ್ರಾರಂಭಿಸಲಾಗಿತ್ತು ಸದರಿ ಕಾರ್ಯವು ಪೂರ್ಣಗೊಂಡಿದ್ದು. ತತ್ಸಂಬಂಧ 
ಹೊಸದಾಗಿ ತಯಾರಿಸಲಾಗಿರುವ ಎಲ್ಲಾ ಭೂಮಾಪನ ಮತ್ತು ಹಕ್ಕುದಾಖಲೆಗಳನ್ನು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ಕಲಂ 1273) ಮತ್ತು 
ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ನಿಯಮ 61 ರಂತೆ ಜಾರಿಗೆ ತರುವ ಬಗ್ಗೆ ಸಾರ್ವಜನಿಕರ ಮಾಹಿತಿಗಾಗಿ ಈ ಮೂಲಕ ಅಧಿಸೂಚನೆ 
ಹೊರಡಿಸಲಾಗಿದೆ. ಸಾರ್ವಜನಿಕರು ಮರುಭೂಮಾಪನದನ್ವಯ ಹೊಸದಾಗಿ ತಯಾರಿಸಲಾಗಿರುವ ಹಕ್ಕುದಾಖಲೆಗಳ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪನಿರ್ದೇಶಕರವರಿಗೆ ಕಛೇರಿ ಕೆಲಸದ ವೇಳೆಯಲ್ಲಿ ಸಲ್ಲಿಸಲು ತಿಳಿಯಪಡಿಸಿದೆ. ಆಕ್ಷೇಪಣೆಗಳು ಬಾರದೇ ಇದ್ದಲ್ಲಿ ಏನೂ ಆಕ್ಷೇಪಣೆಗಳು ಇಲ್ಲವೆಂದು 
ಭಾವಿಸಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು. 





ಭೂದಾಖಲೆಗಳ ಜಂಟಿ ನಿರ್ದೇಶಕರು [ತಾಂತ್ರಿಕ] 
ಹಾಗೂ ಆಯುಕ್ತರ ತಾಂತ್ರಿಕ ಸಹಾಯಕರು. 
ಕೇಂದ್ರ ಕಛೇರಿ.ಬೆಂಗಳೂರು ಇವರ 
ಮರುಭೂಮಾಪನ ಅಧಿಸೂಚನೆ ಸಂಖ್ಯೆ: 


ಕ್ರಸಂ. ತಾಲ್ಲೂಕು ಹೋಬಳಿ ಗ್ರಾಮದ ಹೆಸರು | ಸರ್ಕಾರದ ಅಧಿಸೂಚನೆ ಸಂಖ್ಯೆ: 





1 2 3 4 5 6 





ಜಗಳೂರು ಕಸಬಾ ಹಳವದಂಡಿ ಕಂಇ134 ಭೂದಾಸ 2012. | ಮರುಭೂಮಾಪನ. ನೋ. 2/2013-14. 
ದಿ:12.08.2013 ದಿ:28/1/2013 


























ಜಿಲ್ಲಾಧಿಕಾರಿಗಳು 
PR. 192 ದಾವಣಗೆರೆ 
ಜಿಲ್ಲಾಧಿಕಾರಿಗಳ ಕಛೇರಿ, ದಾವಣಗೆರೆ ಜಿಲ್ಲೆ 
ಅಧಿಸೂಚನೆ 
ಸಂಖ್ಯೆ : ಮ.ಭೂ. ಅಧಿಸೂಚನೆ/ಡಿವಿಜಿ.ಡಿಸಿ ತಾಂ RS-10/15-16, ದಿನಾಂಕ : 31-12-2015 


ವಿಷಯ:- ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲ್ಲೂಕು, ಕಸಬಾ ಹೋಬಳಿ, ಗಿರಿಯಾಪುರ ಗ್ರಾಮ ಮರುಭೂಮಾಪನ 
ಕಾರ್ಯ ಪೂರ್ಣಗೊಂಡು ಹೊಸ ಹಕ್ಕು ದಾಖಲೆಗಳನ್ನು ಜಾರಿಗೆ ತರುವ ಬಗ್ಗೆ. 


ಉಲ್ಲೇಖ:- 1. ಸರ್ಕಾರದ ಆದೇಶ ಸಂಖ್ಯೆ: ಕಂ.ಇ. 134 ಭೂ.ದಾ.ಸ 2012, ದಿನಾ೦ಕ 12/8/2013. 
2. ಮಾನ್ಯ ಆಯುಕ್ತರು ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂದಾಖಲೆಗಳ ಇಲಾಖೆ, ಬೆಂಗಳೂರು. 
ಇವರಪತ್ರ ಸಂಖ್ಯೆ ಮರುಭೂಮಾಪನ.ನೋ. 2/2013-14. ದಿ:28.11.2013 


೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 





ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (1 ಹಾಗೂ (2) ರ ಆದೇಶದನ್ವಯ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲ್ಲೂಕು. ಕಸಬಾ 
ಹೋಬಳಿ, ಗಿರಿಯಾಪುರ ಗ್ರಾಮದ. ಮರುಭೂಮಾಪನ ಕಾರ್ಯವನ್ನು ಪ್ರಾರಂಭಿಸಲಾಗಿತ್ತು. ಸದರಿ ಕಾರ್ಯವು ಪೂರ್ಣಗೊಂಡಿದ್ದು. ತತ್ಸಂಬಂಧ 
ಹೊಸದಾಗಿ ತಯಾರಿಸಲಾಗಿರುವ ಎಲ್ಲಾ ಭೂಮಾಪನ ಮತ್ತು ಹಕ್ಕುದಾಖಲೆಗಳನ್ನು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ಕಲಂ 1273) ಮತ್ತು 
ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ನಿಯಮ 61 ರಂತೆ ಜಾರಿಗೆ ತರುವ ಬಗ್ಗೆ ಸಾರ್ವಜನಿಕರ ಮಾಹಿತಿಗಾಗಿ ಈ ಮೂಲಕ ಅಧಿಸೂಚನೆ 
ಹೊರಡಿಸಲಾಗಿದೆ. ಸಾರ್ವಜನಿಕರು ಮರುಭೂಮಾಪನದನ್ವಯ ಹೊಸದಾಗಿ ತಯಾರಿಸಲಾಗಿರುವ ಹಕ್ಕುದಾಖಲೆಗಳ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪನಿರ್ದೇಶಕರವರಿಗೆ ಕಛೇರಿ ಕೆಲಸದ ವೇಳೆಯಲ್ಲಿ ಸಲ್ಲಿಸಲು ತಿಳಿಯಪಡಿಸಿದೆ. ಆಕ್ಷೇಪಣೆಗಳು ಬಾರದೇ ಇದ್ದಲ್ಲಿ ಏನೂ ಆಕ್ಷೇಪಣೆಗಳು ಇಲ್ಲವೆಂದು 
ಭಾವಿಸಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು. 



































ಭೂದಾಖಲೆಗಳ ಜಂಟಿ ನಿರ್ದೇಶಕರು [ತಾಂತ್ರಿಕ] 
ಕ್ರ ಹಾಗೂ ಆಯುಕ್ತರ ತಾಂತ್ರಿಕ ಸಹಾಯಕರು. 
ತಾಲ್ಲೂಕು ಹೋಬಳಿ ಗ್ರಾಮದ ಹೆಸರು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನ 
ಸಂ. ಸ ಕೇಂದ್ರ ಕಛೇರಿ.ಬೆಂಗಳೂರು ಇವರ 
ಮರುಭೂಮಾಪನ ಅಧಿಸೂಚನೆ ಸಂಖ್ಯೆ: 
1 2 3 4 5 6 
ದಾವಣಗೆರೆ ಕಸಬಾ ಗಿರಿಯಾಪುರ ಕಂಇ134 ಭೂದಾಸ 2012. ಮರುಭೂಮಾಪನ. ನೋ. 2/2013-14. 
ದಿ:12.08.2013 ದಿ:28/1/2013 
ಜಿಲ್ಲಾಧಿಕಾರಿಗಳು 
PR. 193 ದಾವಣಗೆರೆ 
OFFICE OF THE DISTRICT AND SESSIONS JUDGE, MYSURU 
NOTIFICATION 


No. ADMN/A/205/2016, Dated 04-01-2016 


Sri 7.0. Nagaraju, Chief Adminstrative Officer, District and Sessions Court, Mysuru, is granted Earned Leave for 05 days from 04- 
01-2016 to 08-01-2016 (b.d.i.) and permitted to avail General Holidays on 03-01-2016, 09-01-2016 and 10-01-2016 and also to be away from the 
Head Quarters during the said days, on domestic affairs. 


Smt. Ambika N.S., Sheristedar, District and Sessions Court, Mysuru, is placed in-charge of the Chief Administrative Officer, during the 


leave period. 
K.S. MUDAGAL, 
PR. 177 District & Sessions Judge, 
Mysuru. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 99 ಐಎಂಎಂ 2015, ಬೆಂಗಳೂರು ದಿನಾಂಕ: 07-01-2016. 


ಔಷಧ ನಿಯಂತ್ರಣ ಇಲಾಖೆಯ ಸಹಾಯಕ ಔಷಧ ನಿಯಂತ್ರಕರ ವೃಂದದ ವೇತನ ಶ್ರೇಣಿ ರೂ.28100-50100 ಅಧಿಕಾರಿಗಳ ತಾತ್ಕಾಲಿಕ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01-01-2015ರಲ್ಲಿದ್ದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 99 ಐಎಂಎಂ 2015 ದಿನಾಂಕ: 16-07-2015 ರಂದು 
ಅನುಬಂಧದಲ್ಲಿ ಪ್ರಕಟಿಸಿ, ಬಾಧಿತರಿಂದ ಆಕ್ಷೇಪಣೆಗಳನ್ನು 30 ದಿನಗಳೊಳಗಾಗಿ ಸಲ್ಲಿಸುವಂತೆ ಆಹ್ವಾನಿಸಲಾಗಿತ್ತು. ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ 
ಬಂದಂತಹ ಆಕ್ಷೇಪಣೆಗಳನ್ನು ಪರಿಶಿಲಿಸಲಾಯಿತು. ಸದರಿ ಜೇಷ್ಠತಾ ಪಟ್ಟಿಯ ಕ್ರಮಾಂಕದ ಕುರಿತು ಯಾವುದೇ ಆಕ್ಷೇಪಣೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ 
ಔಷಧ ನಿಯಂತ್ರಣ ಇಲಾಖೆಯ ಸಹಾಯಕ ಔಷಧ ನಿಯಂತ್ರಕರ ವೃಂದದ ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 
01-01-2015ರಲ್ಲಿದ್ದಂತೆ ಅನುಬಂಧ 1 & 2ರಲ್ಲಿ ನಮೂದಿಸಿರುವಂತೆ ಪ್ರಕಟಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಗ ಮತ್ತು ಕುಟುಂಬ ಕಲಾಣ ಇಲಾಖೆ. (ಭಾ.ವೈ.ಪ.) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ 


೭೫೧ 





ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 99 ಐಎಂಎಂ 2015, ದಿನಾಂಕ: 07-01-2016ಕ್ಕೆ ಅನುಬಂಧ 













































































ಅನುಬಂಧ-1 
ಔಷಧ ನಿಯಂತ್ರಣ ಇಲಾಖೆಯ ಸಹಾಯಕ ಔಷಧ ನಿಯಂತ್ರಕರ ವೃಂದದ ದಿನಾಂಕ: 01-01-2015ರಲ್ಲಿದ್ದಂತೆ ಅಂತಿಮ ಜೇಷ್ಠತಾ ಪಟ್ಟಿ 
ನೇರ ನೇಮಕಾತಿಗೆ/ 
ಕಮ ಹೆಸರು ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ 
ನೇಮಕಾತಿ/ ಜನ್ನ ದಿನಾಂಕ ಜೇಷ್ಠತೆಗೆ ನೈಜವಾದ ಷರಾ 
ಸಂಖ್ಯೆ ಶ್ರೀ/ ಶ್ರೀಮತಿ | ದಿನಾಂಕ : ಹೊಂದಿದ ದಿನಾಂಕ 
ಮುಂಬಡ್ತಿ/ಇತರೆ ಅರ್ಹತಾ ದಿನಾಂಕ 
1 2 3 4 5 6 7 8 
1 ಟಿ.ಎ. ರಾಮಬಾಬು ಮುಂಬಡ್ತಿ 12.7.1957 19.7.1982 9.7.1999 9.7.1999 — 
2 ಆರ್‌.ಎಸ್‌. ಶಹಾ ಮುಂಬಡ್ತಿ 22.7.1958 28.6.1984 10.5.2001 10.5.2001 — 
3 ಗೀತಾಕುಮಾರಿ ದಾಸ್‌ ಮುಂಬಡ್ತಿ 26.5.1960 15.10.1991 10.5.2001 10.5.2001 — 
4 ಸಿ.ಎಂ. ಶಿವಕುಮಾರ್‌ ಮುಂಬಡ್ತಿ 13.2.1959 18.12.1996 12.5.2004 12.5.2004 — 
5 ಸುನೀಲ್‌ ಎ. ಪಾಟೀಲ್‌ ಮುಂಬಡ್ತಿ 18.12.1959 18.12.1996 12.5.2004 12.5.2004 — 
6 ಶಂಕರ್‌ ಜ್ಯೋತಿ ಮುಂಬಡ್ತಿ 20.7.1961 18.12.1996 12.5.2004 12.5.2004 — 
1. ಕೆ. ನಾಗರಾಜ್‌ ಮುಂಬಡ್ತಿ 12.6.1963 18.12.1996 12.5.2004 12.5.2004 — 
8 ಸಿ. ಕುಮಾರ್‌ (ಪ.ಜಾ) ಮುಂಬಡ್ತಿ 13.6.1964 22.6.1998 12.5.2004 12.5.2004 — 
9 ಜೆ; ಭಾಸ್ಕರನ್‌ (ಪ.ಜಾ) ಮುಂಬಡ್ತಿ 29.5.1970 22.6.1998 12.5.2004 12.5.2004 — 
10 ಜಿ.ಪಿ.ರವಿಪ್ರಸಾದ್‌ (ಪ.ಪಂ) ಮುಂಬಡ್ತಿ 12.5.1965 13.10.1997 12.5.2004 12.5.2004 — 
(ಕಿರಿಯ ರಸಾಯನ ತಜ್ಞರು) 
13.10.199 (ಔಷಧ ಪರಿವೀಕ್ಷಕರು) 
1] ಎನ್‌. ಕೃಷ್ಣಾರೆಡ್ಡಿ ಮುಂಬಡ್ತಿ 1.5.1964 18.12.1996 14.9.2004 14.9.2004 — 
12 ಟಿ.ಪಿ. ಸುಜಿತ್‌ ಮುಂಬಡ್ತಿ 11.9.1970 18.12.1996 14.9.2004 14.9.2004 — 
13 ಬಸವರಾಜ ಅಸಂಗಿ ಮುಂಬಡ್ತಿ 20.7.1967 22.6.1998 6.11.2007 14.9.2004 ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಆಕುಕ 78 ಐಎಂಎಂ 
2006. ದಿನಾಂಕ; 19.06.2009 
ರನ್ವಯ ದಿನಾಂಕ: 14.09.2004 
ರಿಂದ ಪೂರ್ವಾನ್ವಯವಾಗಿ ಬಡ್ತಿ 
ನೀಡಲಾಗಿದೆ. 

































































೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 

1 2 3 4 5 6 7 8 

14 ಪಿ. ರಮೇಶ್‌ ಮುಂಬಡ್ತಿ 6.7.1965 22.6.1998 14.9.2004 14.9.2004 ದ 

15 ಕೆಂಪಯ್ಯ ಸುರೇಶ್‌ (ಪ.ಜಾ) ಮುಂಬಡ್ತಿ 27.12.1974 13.10.1999 14.9.2004 14.9.2004 ದ 

16 ರಮಾಕಾಂತ್‌ ಆರ್‌. ಕುಂಠೆ ಮುಂಬಡ್ತಿ 22.6.1961 24.5.1993 23.5.2005 23.5.2005 — 

(ಪದವೀಧರ ಫಾರ್ಮಾಸಿಸ್ಟ್‌) 
4.7.1998 (ಔಷಧ ಪರಿವೀಕ್ಷಕರು) 

17 ರಾಜಶೇಖರ ಮಲ್ಲಿ (ಪ.ಜಾ) ಮುಂಬಡ್ತಿ 2.1.1972 13.10.1999 29.11.2005 29.11.2005 ಹೈದ್ರಾಬಾದ್‌ - ಕರ್ನಾಟಕ 
ಪ್ರಾದೇಶಿಕ ಸ್ಥಳೀಯ ವೃಂದ 
ಮೀಸಲಾತಿಗಾಗಿ ಅಭಿಮತ 

ಸಲ್ಲಿಸಿರುತ್ತಾರೆ. 

18 ಎಸ್‌. ನಾಗರಾಜ್‌ ಮುಂಬಡ್ತಿ 12.4.1971 22.6.1998 21.1.2006 21.1.2006 — 

19 ಮಲ್ಲಿಕಾರ್ಜುನ ನಾಗೂರ್‌ ಮುಂಬಡ್ತಿ 10.1.1967 22.6.1998 16.5.2006 16.5.2006 — 

20 ಎಂ. ಖಾಲಿದ್‌ ಅಹಮದ್‌ ಖಾನ್‌ ಮುಂಬಡ್ತಿ 17.4.1971 22.6.1998 16.5.2006 16.5.2006 ದ 

21 ಗೋಪಾಲರಾವ್‌ ಹೆಚ್‌. ಭಂಡಾರೆ ಮುಂಬಡ್ತಿ 15.10.1966 23.6.1998 6.11.2007 6.11.2007 — 

22 ಗೋಣಿ ಫಕೀರಪ್ಪ ಮುಂಬಡ್ತಿ 22.7.1963 14.10.1999 6.11.2007 6.11.2007 — 

23 ಬಿ. ಸುರೇಶ್‌ ಮುಂಬಡ್ತಿ 1.4.1967 14.10.1999 6.11.2007 6.11.2007 — 

24 ಏ. ನಾರಾಯಣರೆಡ್ಡಿ ಮುಂಬಡ್ತಿ 8.4.1966 25.05.1993 19.12.2008 19.12.2008 ದ 

(ಆರೋಗ್ಯ ಇಲಾಖೆ ಫಾರ್ಮಸಿಸ್ಟ್‌) 
25.10.1999 (ಔಷಧ ಪರಿವೀಕ್ಷಕರು) 
25 ಕೆ.ಎಸ್‌. ಮಲ್ಲಿಕಾರ್ಜುನ ಮುಂಬಡ್ತಿ 1.4.1900 14.10.1999 19.12.2008 19.12.2008 ದ 
26 ಉಮಾಕಾಂತ್‌ ಆರ್‌. ಪಾಟೀಲ್‌ ಮುಂಬಡ್ತಿ 16.6.1964 26.5.1993 15.10.2010 15.10.2010 — 
(ಪದವೀಧರ ಫಾರ್ಮಾಸಿಸ್ಟ್‌) 
25.10.1999 (ಔಷಧ ಪರಿವೀಕ್ಷಕರು) 

27 ಸಂಗಣ್ಣ ಎಸ್‌. ಶೀಳಿ ಮುಂಬಡ್ತಿ 6.2.1969 14.10.1999 15.10.2010 15.10.2010 — 

28 ಎಂ. ಸುರೇಶ್‌ ಮುಂಬಡ್ತಿ 13.5.1967 14.10.1999 15.10.2010 15.10.2010 — 

29 ಕೆ.ವಿ. ನಾಗರಾಜ್‌ ಮುಂಬಡ್ತಿ 3.3.1967 14.10.1999 15.10.2010 15.10.2010 — 

30 ಕೆ.ಎಸ್‌. ನಾಗಜ್ಯೋತಿ ಮುಂಬಡ್ತಿ 5.1.1976 13.10.1999 7.7.2012 7.7.2012 ದ 
































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೫೩ 


















































1 2 3 4 5 6 ಗ 8 
31 | ಎನ್‌.ವಿ. ರಘುರಾಮ್‌ ಮುಂಬಡ್ತಿ 10.5.1974 6.10.1997 (ಕಿರಿಯ ರಸಾಯನ ತಜ್ಞರು) 7.7.2012 7.7.2012 ದ 
13.10.1999 (ಔಷಧ ಪರಿವೀಕ್ಷಕರು) 
32 | ಅಜಯರಾಜ್‌ ಡಿ. ಷಾ ಮುಂಬಡ್ತಿ 18.10.1969 21.10.1999 5.9.2014 5.9.2014 1 
33 | ಅಣ್ಣಾರಾವ್‌ ಕೆ. ನಾಯಕ್‌ (ಪ.ಜಾ) ಮುಂಬಡ್ತಿ 22.2.1966 5.7.2002 (ಕಿರಿಯ ರಸಾಯನ ತಜ್ಞರು) 5.9.2014 5.9.2014 ಎ 
9.7.2003 (ಔಷಧ ಪರಿವೀಕ್ಷಕರು 
34 | ಯಶೋಧ ಎಸ್‌.ವಿ. (ಪ.ಜಾ) ಮುಂಬಡ್ತಿ 11.7.1965 11.10.1999 (ಕಿರಿಯ ರಸಾಯನತಜ್ಞರು) 5.9.2014 5.9.2014 ಈ 
9.7.2003 (ಔಷಧ ಪರಿವೀಕ್ಷಕರು 

35 | ಬಾಬು ಬಿ.ಎನ್‌. (ಪ.ಪಂ) ಮುಂಬಡ್ತಿ 20.7.1972 11.7.2003 5.9.2014 5.9.2014 ದ 

36 | ಗಣೇಶ್‌ ಬಾಬು ಸಿ. (ಪ.ಜಾ) ಮುಂಬಡ್ತಿ 4.5.1973 1.12.2003 5.9.2014 5.9.2014 ದ 

37 | ಶಂಕರ ನಾಯಕ್‌ (ಪ.ಪಂ) ಮುಂಬಡ್ತಿ 1.3.1977 3.12.2003 5.9.2014 5.9.2014 ೫ 

38 | ಲಿಂಗರಾಜು ಸಿ. ಮುಂಬಡ್ತಿ 28.11.1962 15.3.2004 5.9.2014 5.9.2014 ಹೈದ್ರಾಬಾದ್‌ - ಕರ್ನಾಟಕ ರಾಜ್ಯ 

ವ್ಯಾಪಿ ಸ್ಥಳೀಯ ವಂದ 
La) ಖು 

ಮೀಸಲಾತಿಗಾಗಿ ಅಭಿಮತ 
ಸಲ್ಲಿಸಿರುತ್ತಾರೆ. 

39 (ಮಂಜುಳ ಸಿ. ಮುಂಬಡ್ತಿ 3.8.1974 11.3.2004 5.9.2014 5.9.2014 ಈ 

40 | ಶೈಲಜಾ ಡಿ.ಎಸ್‌. ಮುಂಬಡ್ತಿ 1.6.1971 11.10.1999 5.9.2014 5.9.2014 ಸ 

(ಕಿರಿಯ ರಸಾಯನ ತಜ್ಞರು) 
15.3.2004 (ಔಷಧ ಪರಿವೀಕ್ಷಕರು 

41 | ಸಾನಘಫೋರ್‌ ಜಾನ್‌ ಎ.ಎಂ. ಮುಂಬಡ್ತಿ 12.3.1971 21.1.2005 5.9.2014 5.9.2014 5 

42 | ವೆಂಕಟೇಶ್‌ ಬಿ.ಆರ್‌. ಮುಂಬಡ್ತಿ 1.6.1974 20.1.2005 5.9.2014 5.9.2014 & 

43 | ಕರುಣಾದೇವಿ ಮುಂಬಡ್ತಿ 6.12.1978 27.1.2005 5.9.2014 5.9.2014 ಹೈದ್ರಾಬಾದ್‌ - ಕರ್ನಾಟಕ 
ಪ್ರಾದೇಶಿಕ ಸ್ಥಳೀಯ ವೃಂದ 
ಮೀಸಲಾತಿಗಾಗಿ ಅಭಿಮತ 

ಸಲ್ಲಿಸಿರುತ್ತಾರೆ. 

44 | ಶರಣಬಸಪ್ಪ ಹನುಮನಾಳ್‌ ಮುಂಬಡ್ತಿ 22.7.1973 14.10.1999 5.9.2014 5.9.2014 ಹ 

(ಕಿರಿಯ ರಸಾಯನ ತಜ್ಞರು) 
25.1.2005 (ಔಷಧ ಪರಿವೀಕ್ಷಕರು 


































































































೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 
1 2 3 4 5 6 7 8 
45 ಮುದುಗಲ್‌ ಅಜಯ್‌ ಕೃಷ್ಣಪ್ಪ (ಪ.ಜಾ) ಮುಂಬಡ್ತಿ 27.3.1975 2.2.2005 5.9.2014 5.9.2014 — 
46 ವ. ಮಮತ ಮುಂಬಡ್ತಿ 4.7.1975 (13.10.1999 ರಿಂದ 17.9.2003) 5.9.2014 5.9.2014 — 
21.7.2005 (ಔಷಧ ಪರಿವೀಕ್ಷಕರು) 
47 ಬಿ.ಬಿ. ಓಂಕಾರೇಶ್ವರ ಮುಂಬಡ್ತಿ 20.7.1967 (13.10.1999 ರಿ೦ದ 17.9.2003) 5.9.2014 5.9.2014 — 
15.7.2005 (ಔಷಧ ಪರಿವೀಕ್ಷಕರು) 
48 ನಜಿಯಾ ಖುರಾತ್‌ ಉಲ್‌ ಐನ್‌ ಮುಂಬಡ್ತಿ 16.8.1980 14.5.2007 5.9.2014 5.9.2014 — 
49 ಭಾಗ್ಯಜ್ಯೋತಿ ಬಿ.ಜಿ. (ಪ.ಪಂ) ಮುಂಬಡ್ತಿ 19.7.1973 4.2.2004 (ಫಾರ್ಮಸಿಸ್ಟ್‌) 9.5.2007 5.9.2014 5.9.2014 — 
(ಔಷಧ ಪರಿವೀಕ್ಷಕರು) 
50 ವೆಂಕಟೇಶ್‌ ಎಸ್‌ ಮುಂಬಡ್ತಿ 25.8.2007 9.5.2007 5.9.2014 5.9.2014 ಹೈದ್ರಾಬಾದ್‌ - ಕರ್ನಾಟಕ ರಾಜ್ಯ 
ವ್ಯಾಪಿ ಸ್ಥಳೀಯ ವೃಂದ 
€ ಲ 
ಮೀಸಲಾತಿಗಾಗಿ ಅಭಿಮತ 
ಸಲ್ಲಿಸಿರುತ್ತಾರೆ. 
51 ಹೊಸಕೆರೆ ಮಠದ ರೇಣುಕಾಸ್ಟಾಮಿ ಮುಂಬಡ್ತಿ 18.5.1969 9.5.2007 5.9.2014 5.9.2014 ಹೈದ್ರಾಬಾದ್‌ - ಕರ್ನಾಟಕ 
ಪಾದೇಶಿಕ ಸ್ಥಳೀಯ ವೃಂದ 
€ ಲ 
ಮೀಸಲಾತಿಗಾಗಿ ಅಭಿಮತ 
ಸಲ್ಲಿಸಿರುತ್ತಾರೆ. 
52 ವೀರಭದ್ರೇಗೌಡ ಮುಂಬಡ್ತಿ 22.5.1973 13.10.1999 (ಜೂನಿಯರ್‌ ಕೆಮಿಸ್ಟ್‌) 5.9.2014 5.9.2014 — 
11.5.2007 (ಔಷಧ ಪರಿವೀಕ್ಷಕರು 
$3 ಮಂಜುನಾಥ ರೆಡ್ಡಿ ವಿ. ಮುಂಬಡ್ತಿ 14.5.1979 7.5.2007 5.9.2014 5.9.2014 — 
54 ಪರಶುರಾಮ ಆರ್‌. ಮುಂಬಡ್ತಿ 5.3.1971 7.8.2014 (ಫಾರ್ಮಸಿಸ್ಟ್‌) 5.9.2014 5.9.2014 — 
17.5.2007 (ಔಷಧ ಪರಿವೀಕ್ಷಕರು) 
55 ನೀಲಕಂಠ ರಾಥೋಡ್‌ (ಪ.ಜಾ) ಮುಂಬಡ್ತಿ 1.6.1974 18.7.2005 (ಉಪನ್ಯಾಸಕರು) 5.9.2014 5.9.2014 — 
8.5.2007 (ಔಷಧ ಪರಿವೀಕ್ಷಕರು 
ಬಿ. ಕಮಲಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಭಾ.ವೈ.ಪ. ಮತ್ತು ಸಮನ್ವಯ) 























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೫೫ 
ANNEXURE-lI TO GOVERNMENT NOTIFICATION NO. HFW 99 IMM 2015, DATED: 07-01-2016 
AS PER OFFICIAL MEMORANDUM NO. DPAR 33 HKP 2014, DATED : 04-04-2014 
1. Name of the Service : KARNATAKA STATE CIVIL SERVICE 
2. Designation of the post : Assistant Drugs Controller 
3. Cadre strength as per C&R Rules: 60 
4. State Level Reservation Envisaged under Article 371 (J) @ 8% :2 75% : 8 
5. Mode ೦1111೧0 up of the posts : a. By Direct Recruitment 0% b. By Promotion 100% 
6. Feeding Cadre : Drugs Inspector 
7. No. of Eligible Candidates among the Incumbents a. Promotion -5 
State Level Local Cadre (8%) — 2 Local Cadre (75%) -3 
b. Direct Recruitment - NA 
c. Total - 05 
8. Clear Vacancy Available in the Local Cadre after Allotment a. Promotion - 5 
State Level Local Cadre (8%) - NIL Local Cadre (75%) -5 
b. Direct Recruitment - NA 
c. Total — 05 
Missing Roster 
Details of the Roster points roster points 
Posts reserved for Cadre Strength Incumbents represented points to be | replacing 
Local Persons at after carvin ¢ Cjear Vacancy llotted to th t idered | th 
g ou P ತ allotted to the ಲ consequen considere e 
No. of Incumbents available in the Local | Roster points as My ಟ್‌ 
Cadre the rate of 8% & the reserved posts , Local Cadre in to the while filling | missing 
| ` opting for the Local Cadre after per the roster ಲ | 
Strengt 75% as per Article left over in the R ಸ the order of allotment of up of the points in 
; Cadre accepting/rejecting ಚ್‌ cycle ಕ 
h as per 371(J) of the Residual Parent ihe GOROK Seniority incumbents vacant the roster 
CAR Constitution Cadre ಷ್ಟ indicating roster to the local point to cycle 
category cadre balance the 
roster 
PR DR 
PR DR | TOTAL PR DR | TOTAL PR | DR | TOTAL | PR DR | TOTAL Smt/Sri PR DR 
(1-33) | (1-100) 
1 2 3 4 5 6 7 8 9 10 11 12 13 14 15 16 17 18 19 20 
60 10 - 10 50 - 50 5 - 5 5 - 5 1)Rajashekar Malli 1(SC) 1(SC) 50 - - - 
(೧ಣ)(17)(50) 




































































೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 




















1 2 3 4 5 6 7 8 9 10 11 12 13 14 15 16 17 18 19 20 
2)Lingaraju C. 2(ST) 2(GM) UR - ST UR 
(೧ಣ)(38)(ಟಣ) 
3)Karunadevi 

3(UR) | 3(57) UR - - - 
(೧ಣ)(43)(ಟಣ) 
4)Venkatesh 5. 

4(UR) | 4(GM) UR - - - 
(೧೧)(50)(ಟಣ) 
5)Hosakere S(UR) 5(1) UR - - - 
Matada 
Renukaswamy 
(೧ಣ)(51)(ಟಣ) 




































































Details of the Missing Roster points to be made good to balance the roster in the order of priority - 57-01 


In the immediate attempt to fill in the available vacancies in the local cadre the missing roster points shown as above are to be filled to begin with so as to balance the roster and threon operated from roster 
point no. 6 for Promotion. The roster points replacing the missing points in the Promotion Roster Cycle (2) already represented in the allotment from 1-5 shall be set off against the respective roster points 


while operating the roster subsequently. 


B.Kamalamma 
Under Secretary to Government 
Health and Family Welfare Dept. IMD & Co-ordination 


PR-107 
50-25 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 110 ಕೆಎಸ್‌ಎಸ್‌ 2015, ಬೆ೦ಗಳೂರು, ದಿನಾಂಕ : 05-12-2015 


ವಿಷಯ : ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಸಹಾಯಕ ನಿರ್ದೇಶಕರು (ಗ್ರಾಮೀಣ ಉದ್ಯೋಗ) ವೃಂದದ ಅಧಿಕಾರಿಗಳ ಅ೦ತಿಮ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ : 31-03-2015 ರಲ್ಲಿದ್ದಂತೆ ಪ್ರಕಟಸುವ ಬಗ್ಗೆ. 
ಉಲ್ಲೇಖ : 1. ಅಧಿಕೃತ ಜ್ಞಾಪನ ಸಂಖ್ಯೆ : ಗ್ರಾಅಪ 92 ಕೆಎಸ್‌ಎಸ್‌ 2013 ದಿನಾಂಕ : 23-12-2013. 
2. ಅಧಿಕೃತ ಜ್ಞಾಪನ ಸಂಖ್ಯೆ : ಗ್ರಾಅಪ 55 ಕೆಎಸ್‌ಎಸ್‌ 2014 ದಿನಾಂಕ : 28-02-2014. 
3. ಅಧಿಕೃತ ಜ್ಞಾಪನ ಸಂಖ್ಯೆ : ಗ್ರಾಅಪ 55 ಕೆಎಸ್‌ಎಸ್‌ 2014 ದಿನಾಂಕ : 20-05-2014. 
4. ಅಧಿಸೂಚನೆ ಸಂಖ್ಯೆ : ಗ್ರಾಅಪ 110 ಕೆಎಸ್‌ಎಸ್‌ 2015 ದಿನಾಂಕ : 08-04-2015. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೫೭ 





ಉಲ್ಲೇಖಿತ ಅಧಿಕೃತ ಜ್ಞಾಪನದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ : 30-04-2011 ರಲ್ಲಿದ್ದಂತೆ ಹಾಗೂ 21-02-2014 ರಂದು ಪ್ರಕಟಿಸಲಾಗಿದೆ. ಅದನ್ನು ಅನುಸರಿಸಿ 
ದಿನಾಂಕ : 23-12-2013 ಮತ್ತು 28-02-2014 ರಿಂದ 20-05-2014ರ ಅವಧಿಯಲ್ಲಿ ಕರ್ನಾಟಕ ಸಾಮಾನ್ಯ ಸೇವೆ (ಅಭಿವೃದ್ಧಿ ಶಾಖೆ ಮತ್ತು ಸ್ಥಳೀಯ ಆಡಳಿತ ಶಾಖೆ)ಗೆ ಸೇರಿದ ಸಹಾಯಕ ನಿರ್ದೇಶಕರು (ಗ್ರಾಮೀಣ ಉದ್ಯೋಗ) 
ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಗಳನ್ನು ನೀಡಲಾಗಿದೆ. 


ಗಮನಕ್ಕಾಗಿ ಪ್ರಕಟಿಸಲಾಗಿದೆ. ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಉಲ್ಲೇಖಿತ (4) ಅಧಿಸೂಚನೆಯನ್ವಯ ಪ್ರಕಟಿಸಿ, ಬಾಧಿತ ಅಧಿಕಾರಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಈ ಸಂಬಂಧದಲ್ಲಿ ನಿಗದಿಪಡಿಸಲಾದ 
ಕಾಲಮಿತಿಯಲ್ಲಿ 10 ಆಕ್ಷೇಪಣೆಗಳು ಸ್ವೀಕೃತಗೊಂಡಿದ್ದು, ಸದರಿ ಆಕ್ಷೇಪಣೆಗಳನ್ನು ಪರಿಗಣಿಸಿ ಸೂಕ್ತ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಆಕ್ಷೇಪಣೆಗಳನ್ನು ಪರಿಗಣಿಸಿರುವ ಮಾಹಿತಿಯನ್ನು ಅನುಬಂಧ-।ರ ವಿವರಣಾ 
ಪಟ್ಟಿಯಲ್ಲಿರಿಸಿದೆ. ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬ೦ಧ-2ರಲ್ಲಿ ಇರುವಂತೆ ಪ್ರಕಟಿಸಲಾಗಿದೆ. 


ಸಹಾಯಕ ನಿರ್ದೇಶಕರು (ಗ್ರಾಮೀಣ ಉದ್ಯೋಗ) ವೃಂದದಲ್ಲಿ ದಿನಾಂಕ : 31-03-2015ರಲ್ಲಿ ಇದ್ದಂತೆ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖಾ ವೆಬ್‌ಸೈಟ್‌ನಲ್ಲಿ ಎಲ್ಲರ 


ಈ ಜೇಷ್ಠತಾ ಪಟ್ಟಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಪ್ರಸ್ತುತ ಬಾಕಿ ಇರುವ ಅರ್ಜಿ ಸಂಖ್ಯೆ : 6801-5/2011 ಮತ್ತು ಮಾನ್ಯ ಉಚ್ಛನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ದಾಖಲಿಸಿರುವ ರಿಟ್‌ ಅರ್ಜಿ ಸಂಖ್ಯೆ 
: 103129-103515/2014 ಹಾಗೂ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ : 2123-2168/2014ರ ಹಾಗೂ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಇತರೆ ದಾವೆಗಳ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಅನುಬಂಧ-1 (ವಿವರಣಾ ಪಟ್ಟಿ) 





























ಕ್ರಸಂ. | ಜೇಷ್ಠತಾ ಸಂಖ್ಯೆ ಹೆಸರು ಮತ್ತು ಪದನಾಮ ಆಕ್ಷೇಪಣೆಯ ಸ್ವರೂಪ ಆಕ್ಷೇಪಣೆಯನ್ನು ಪರಿಗಣಿಸುವುದಕ್ಕೆ ತಿರಸ್ಕರಿಸುವುದಕ್ಕೆ ಕಾರಣಗಳು 
01 18 (ಹಿ೦ದಿನ ಜೆ.ಡಿ. ದಲಾಲ ಇವರಿಗೆ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ಅವರ ಹೆಸರಿನ | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ : ಗ್ರಾಅಪ 
ಜೇಷ್ಠತಾ ಸಂಖ್ಯೆ ಮುಂದೆ ಅನುಕ್ರಮವಾಗಿ ಕ್ರಮ ಸಂಖ್ಯೆಯನ್ನು ನೀಡುವ ಬಗ್ಗೆ. 374 ಗ್ರಾಪಂಕಾ 2013 ದಿನಾಂಕ : 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ 
ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಅವರ ಹೆಸರಿನ ಮುಂದೆ ಅನುಕ್ರಮವಾಗಿ ಕ್ರಮ 
ಸಂಖ್ಯೆಯನ್ನು ನಮೂದಿಸಿ ಪರಿಗಣಿಸಲಾಗಿದೆ. 

02 134 ವಿಠ್ಠಲ ಕಾವಳೆ ಇವರ ಸೇವೆಗೆ ಸೇರಿದ ದಿನಾಂಕ : 01-04-1994 ಎಂದು | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ : ಗ್ರಾಅಪ 
ತಪ್ಪಾಗಿ ನಮೂದಾಗಿದ್ದು, ಹಿಂದಿನ ಹಿ.ಡಿ.ಓ ಜೇಷ್ಠತಾ 374 ಗ್ರಾಪಂಕಾ 2013 ದಿನಾಂಕ : 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ 
ಪಟ್ಟಿಯಲ್ಲಿ ಸೇವೆಗೆ ಸೇರಿದ ದಿನಾಂಕವನ್ನು 31-01-2004 | ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಸೇವೆಗೆ ಸೇರಿದ ದಿನಾಂಕವನ್ನು ಪರಿಶೀಲಿಸಿ ದಿನಾಂಕ: 
ಎ೦ದು ಪರಿಷ್ಕರಿಸುವಂತೆ ಕೋರಿರುತ್ತಾರೆ. 29-01-2004 ಎಂದು ಪರಿಗಣಿಸಲಾಗಿದೆ. 

03 138 ಕೆ.ಇ. ಜಯರಾಮು ಇವರ ಸೇವೆಗೆ ಸೇರಿದ ದಿನಾಂಕ : 27-01-2015 ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ ' ಸಂಖ್ಯೆ : 
ತಪ್ಪಾಗಿ ನಮೂದಾಗಿದ್ದು, ಹಿಂದಿನ ಪಿ.ಡಿ.ಓ ಜೇಷ್ಠತಾ | ಗ್ರಾಅಪ 374 ಗ್ರಾಪಂಕಾ 2013 ದಿನಾಂಕ : 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ 
ಪಟ್ಟಿಯಲ್ಲಿ ಸೇವೆಗೆ ಸೇರಿದ ದಿನಾಂಕವನ್ನು 27-01-2005 | ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಸೇವೆಗೆ ಸೇರಿದ ದಿನಾಂಕವನ್ನು 
ಎಂದು ಪರಿಷ್ಕರಿಸುವಂತೆ ಕೋರಿರುತ್ತಾರೆ. ಪರಿಶೀಲಿಸಿ ದಿನಾಂಕ : 27-01-2005 ಎಂದು ಪರಿಗಣಿಸಲಾಗಿದೆ. 
































೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 
ಕ್ರಸಂ. | ಜೇಷ್ಠತಾ ಸಂಖ್ಯೆ ಹೆಸರು ಮತ್ತು ಪದನಾಮ ಆಕ್ಷೇಪಣೆಯ ಸ್ವರೂಪ ಆಕ್ಷೇಪಣೆಯನ್ನು ಪರಿಗಣಿಸುವುದಕ್ಕೆ ತಿರಸ್ಕರಿಸುವುದಕ್ಕೆ ಕಾರಣಗಳು 

04 54 ಕೆ. ರಾಮಾಂಜನಯ್ಯ ಅವರು ಜನ್ಮ ದಿನಾಂಕ 12-06-1955 ಎಂದು ತಪ್ಪಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ ಗ ಸಂಖ್ಯೆ ; 
ನಮೂದಾಗಿದ್ದು, ದಿನಾಂಕ 12-06-1956 ಎಂದು | ಗ್ರಾಅಪ 374 ಗ್ರಾಪಂಕಾ 2013 ದಿನಾಂಕ 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ 
ಪರಿಷ್ಕರಿಸುವಂತೆ ಕೋರಿರುತ್ತಾರೆ. ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಅವರ ಜನ್ಮ ದಿನಾಂಕವನ್ನು 

12-06-1956 ಎಂದು ಪರಿಷ್ಕರಿಸಲಾಗಿದೆ. 

05 130 ಕೆ.ಜಿ. ಜಗದೀಶ್‌ ಅವರ ಹೆಸರು ಕೆ.ಜಿ. ಜಗದೇಶ್‌ ಎಂದು ಪ್ರಕಟವಾಗಿದ್ದು, | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ * ಸಂಖ್ಯೆ : 

ಶ್ರೀ ಕೆ.ಜಿ. ಜಗದೀಶ್‌ ಎಂದು ಪರಿಷ್ಕರಿಸುವಂತೆ ಕೋರಿರುತ್ತಾರೆ. | ಗ್ರಾಅಪ 374 ಗ್ರಾಪಂಕಾ 2013 ದಿನಾಂಕ 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ 
ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಅವರ ಹೆಸರನ್ನು ಶ್ರೀ ಕೆ.ಜಿ. ಜಗದೀಶ್‌ 
ಎಂದು ಪರಿಷ್ಕರಿಸಲಾಗಿದೆ. 

06 119 ಶಿವರುದ್ರಯ್ಯ ಹೆಚ್‌.ವಿ. ಅವರ ಜನ್ಮ ದಿನಾಂಕ 09-06-1956 ಎಂದು ತಪ್ಪಾಗಿ | ಪಿ.ಡಿ.ಓ ಜೇಷ್ಠತಾ ಪಟ್ಟಿಯನುಸಾರ ಅವರ ಜನ್ಮ ದಿನಾಂಕವು 09-06-1956 ಎಂದು 
ನಮೂದಿಸಿ, 09-11-1956 ಎಂದು ಪರಿಷ್ಕರಿಸುವಂತೆ | ನಮೂದಾಗಿದ್ದು, ಸ.ನಿ. ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿಯೂ ದಿನಾಂಕ : 09-06-1956 ಎಂದು 
ಕೋರಿರುತ್ತಾರೆ. ನಮೂದಿಸಲಾಗಿದ್ದು, ಈ ಸಂಬಂಧ ಸಂಬಂಧಪಟ್ಟ ದಾಖಲೆಗಳನ್ನು ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿ 

ಜನ್ಮ ದಿನಾಂಕವನ್ನು ಪರಿಷ್ಕರಿಸಿದ ಆದೇಶದೊಂದಿಗೆ ದಾಖಲೆಗಳನ್ನು ಸಲ್ಲಿಸಿದಾಗ ತ್ರ 
ಪರಿಗಣಿಸಲಾಗುವುದೆಂದು ಕೋರಿಕೆಯನ್ನು ತಿರಸ್ಕರಿಸಿದೆ. 

07 214 ದಯಾವತಿ ಎಂ. ಅವರ ಸೇವೆಗೆ ಸೇರಿದ ದಿನಾಂಕ : 12-09-2004 ಎಂದು | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ : ಗ್ರಾಅಪ 
ತಪ್ಪಾಗಿ ನಮೂದಿಸಿ, ತಾವು ಸೇವೆಗೆ ಸೇರಿದ ದಿನಾಂಕ 374 ಗ್ರಾಪಂಕಾ 2013 ದಿನಾಂಕ : 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ 
12-02-2004 ಎಂದು ಪರಿಷ್ಕರಿಸುವಂತೆ ಕೋರಿರುತ್ತಾರೆ. ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಅವರು ಸೇವೆಗೆ ಸೇರಿದ ದಿನಾಂಕವನ್ನು ಪರಿಶೀಲಿಸಿ 

ದಿನಾಂಕ : 12-02-2004 ಎಂದು ಪರಿಷ್ಕರಿಸಿದೆ. 

08 58 ಪಿ.ವಿ. ವೆಂಕಟೇಶ್‌ ಅವರ ಜನ್ಮ ದಿನಾಂಕ 28-06-1960 ಎಂದು ತಪ್ಪಾಗಿ | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ : ಗ್ರಾಅಪ 
ಪ್ರಕಟವಾಗಿದ್ದು, 28-08-1960 ಎಂದು ಸರಿಪಡಿಸುವಂತೆ | 374 ಗ್ರಾಪಂಕಾ 2013 ದಿನಾಂಕ : 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ 
ಕೋರಿರುತ್ತಾರೆ. ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಅವರ ಜನ್ಮ ದಿನಾಂಕವನ್ನು 28-08-1960 ಎಂದು 

ಪರಿಷ್ಕರಿಸಿದೆ. 

09 538 (೪) ಶಿವಪ್ಪ ಸುಬೇದಾರ್‌ ಅವರ ಹೆಸರಿನ ಮುಂದೆ ಅವರ ಪ್ರವರ್ಗ ಕಲಂ ನಲ್ಲಿ ಏನನ್ನೂ | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ: 














ನಮೂದಿಸದೇ ಇದ್ದದ್ದು ಕಂಡುಬಂದಿದ್ದು, ನಾನು ಅವರು 
ಪರಿಶಿಷ್ಟ ಪಂಗಡ ಎಂದು ಕೋರಿರುತ್ತಾರೆ. 





ಗ್ರಾಅಪ 374 ಗ್ರಾಪಂಕಾ 2013 ದಿನಾಂಕ 21-02-2014ರಲ್ಲಿ ಪಂಚಾಯಿತಿ ಅಭಿವೃದ್ಧಿ 
ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸಿ ಅವರ (ಜೇ.ಕ್ರ. 536) ಹೆಸರ ಮುಂದೆ 
ಪರಿಶಿಷ್ಟ ಪಂಗಡ ಎಂದು ನಮೂದಿಸಲಾಗಿದ್ದು, ಆ ಅಂಶವನ್ನು ಪರಿಗಣಿಸಿ ಅದರಂತೆ 
ಪರಿಷ್ಕರಿಸಲಾಗಿದೆ. 

































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೫೯ 
ಕ್ರಸಂ. | ಜೇಷ್ಠತಾ ಸಂಖ್ಯೆ ಹೆಸರು ಮತ್ತು ಪದನಾಮ ಆಕ್ಷೇಪಣೆಯ ಸ್ವರೂಪ ಆಕ್ಷೇಪಣೆಯನ್ನು ಪರಿಗಣಿಸುವುದಕ್ಕೆ ತಿರಸ್ಕರಿಸುವುದಕ್ಕೆ ಕಾರಣಗಳು 
10 ಜಿ.ಎಸ್‌. ಕಂಬಾರ (ಪಿ.ಡಿ.ಓ) ಇವರಿಗಿಂತ ಸೇವೆಯಲ್ಲಿ ಕಿರಿಯರಾದ ಅಧಿಕಾರಿಗಳಿಗೆ | ಶ್ರೀ ಜಿ.ಎಸ್‌. ಕಂಬಾರ್‌, ಪಂ.ಅ.ಆ., ಇವರಿಗಿಂತ ಸೇವೆಯಲ್ಲಿ ಕಿರಿಯರಾದ ಶ್ರೀ ಡಿ.ಎಂ. 
ಮುಂಬಡ್ತಿ ನೀಡುವ ದಿನಾಂಕದಿಂದಲೇ ಪೂರ್ವಾನ್ವಯವಾಗಿ | ಜಕ್ಕಪ್ಪಗೋಳ್‌ ಹಾಗೂ ಎಂ.ಕೆ. ಚಲವಾದಿ ಇವರುಗಳಿಗೆ ಮುಂಬಡ್ತಿ ನೀಡಿದ ದಿನಾಂಕದಿಂದಲೇ 
ಮುಂಬಡ್ತಿ ನೀಡುವಂತೆ ಹಾಗೂ ಸ.ನಿ. ಜೇಷ್ಠತಾ ಪಟ್ಟಿಯಲ್ಲಿ | ಪೂರ್ವಾನ್ವಯವಾಗಿ ಸಹಾಯಕ ನಿರ್ದೇಶಕರು (ಗ್ರಾಉ.) ಹುದ್ದೆಗೆ ಮುಂಬಡ್ತಿ ನೀಡಿ ಆದೇಶ 
ಸೇರ್ಪಡೆಗೊಳಿಸುವಂತೆ ಕೋರಿರುತ್ತಾರೆ. ಹೊರಡಿಸಿದ ದಿನಾಂಕದಿಂದ ಮಾತ್ರ ಇವರಿಗೆ ಸಹಾಯಕ ನಿರ್ದೇಶಕರು (ಗ್ರಾಉ) ಜೇಷ್ಠತಾ 
ಪಟ್ಟಿಯಲ್ಲಿ ಹೆಸರನ್ನು ನಮೂದಿಸಲಾಗುವುದೆಂದು ಇವರ ಕೋರಿಕೆಯನ್ನು ತಿರಸ್ಕರಿಸಿದೆ. 
ವಿ. ಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಅಧಿಸೂಚನೆ ಸಂಖ್ಯೆ : ಗ್ರಾಅಪ 110 ಕೆಎಸ್‌ಎಸ್‌ 2015 ಕ್ಕೆ 
ಅನುಬಂಧ-2 
ದಿನಾಂಕ : 31-03-2015 ರಲ್ಲಿದ್ದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಸಹಾಯಕ ನಿರ್ದೇಶಕರು (ಗ್ರಾಮೀಣ ಉದ್ಯೋಗ) 
ವೃಂದದ ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿ 
ಸಹಾಯಕ ನಿರ್ದೇಶಕರ 
ಸಹಾಯಕ ನಿರ್ದೇಶಕರು (ಗ್ರಾಉ) ಅಧಿಕಾರಿಯ ಹೆಸರು (ಗ್ರಾಉ) ವೃಂದಕ್ಕೆ 
ಕ್ರಸಂ. ಹುಟ್ಟಿದ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಪ್ರವರ್ಗ ಷರಾ 
ವೃಂದದಲ್ಲಿನ ಜೇಷ್ಠತಾ ಸಂಖ್ಯೆ ಶ್ರೀ/ಶ್ರೀಮತಿ ವಾಸ್ತವವಾಗಿ ಮುಂಬಡ್ತಿ 
ನೀಡಿದ ದಿನಾಂಕ 
1 2 3 4 5 6 7 8 
1 09 (೬) ಕೆ.ವಿ. ಭಾಸ್ಕರ್‌ 17-05-1957 01-04-1986 30-12-2011 
2 29 (+) ಹೆಚ್‌.ಸಿ. ಸುರೇಶ್‌ 19-05-1957 01-04-1986 30-12-2011 
3 126(*) ವಿಜಯ ಕುಮಾರ್‌ 02-11-1950 03-05-1997 30-12-2011 
4 144 (೬) ಎಂ.ಕೆ. ಚಲವಾದಿ 01-06-1955 31-05-1997 30-12-2011 ಪ.ಜಾತಿ 
5 430 (+) ಎಂ. ಶಿವನಾಗು 02-01-1955 25-03-1994 13-08-2013 
6 450 (+) ಸಿ. ರವಿಕಾಂತಮಣಿ 09-03-1958 30-03-1994 13-08-2013 
7 538 (೬) ಶಿವಪ್ಪ ಸುಬೇದಾರ್‌ 04-06-1964 18-08-1994 13-08-2013 ಪ.ಪಂಗಡ 





























(*) ಅಂಕಣದಲ್ಲಿ ಕಾಣಿಸಿರುವ ಸಂಖ್ಯೆಯು ದಿನಾಂಕ 01-06-2013 ರಲ್ಲಿದ್ದಂತೆ ದಿನಾಂಕ 21-08-2013 ರಂದು ಪ್ರಕಟಿಸಿರುವ ಅಧಿಸೂಚನೆಯಲ್ಲಿ ನಿಗದಿಪಡಿಸಿದ್ದ ಜೇಷ್ಠತಾ ಸಂಖ್ಯೆಯಾಗಿದೆ 





































































































೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 
1 2 3 4 5 6 7 8 
ಸಹಾಯಕ ನಿರ್ದೇಶಕರ 
SS ಕಜ ತ್ತ ಹುಟ್ಟಿದ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಷ್ಠ ಪ್ರವರ್ಗ ಷರಾ 
ನೀಡಿದ ದಿನಾಂಕ 
$ 513 ಎನ್‌. ನಾಗರಾಜಪ್ಪ 28-04-1955 09-03-1994 23-12-2013 
9 514 ಎಂ.ಸಿ. ಚಂದ್ರಶೇಖರ್‌ 22-04-1974 27-08-1997 23-12-2013 
10 515 ಬಿ.ಎಸ್‌. ಮೂಗನೂರಮಠ 20-07-1965 28-08-1997 23-12-2013 
1| 522 ಎಸ್‌. ಶ್ರೀಧರ್‌ 04-03-1955 16-03-1994 23-12-2013 
12 523 ಎಂ.ಎ೦. ನಾಗರಾಜಯ್ಯ 10-03-1955 16-03-1994 23-12-2013 
13 ೨2೨ ಕೆ.ಎನ್‌. ದತ್ತೇಶ್ವರ 21-05-1957 21-03-1994 23-12-2013 
14 532 ಎಂ.ಹೆಚ್‌. ದೇಶಪಾಂಡೆ 25-01-1973 03-10-1997 23-12-2013 
15 02 ಶೇಖರನಾಯಕ್‌ 12-03-1955 06-01-1993 28-02-2014 
07 ಎ. ವಿರೂಪಾಕ್ಷಪ್ಪ 05-04-1954 30-03-1994 28-02-2014 ನಿವೃತ್ತಿ 
17 ಬಿ.ಎಂ. ಮೊಕಾಶಿ 01-05-1954 09-03-1994 28-02-2014 ನಿವೃತ್ತಿ 
15(ಎ) 18 ಜೆ.ಡಿ.ದಲಾಲ 03-09-1955 09-03-1994 28-02-2014 
16 19 ಪಿ.ಎಮ್‌. ಸಾತಕ್ಕನವರ 30-09-1955 09-03-1994 28-02-2014 
17 20 ಪಿ.ಕೆ. ಹೊಸಮನಿ 01-12-1955 08-03-1994 28-02-2014 
18 21 ಕೆ.ಎಸ್‌. ಬಡಮಲ್ಲನವರ 01-06-1955 08-03-1994 28-02-2014 
22 ಸಿ.ಜಿ. ಕುಲಕರ್ಣಿ 25-02-1954 09-03-1994 28-02-2014 ನಿವೃತ್ತಿ 
19 23 ಎಂ.ಎಸ್‌. ಬನಹಟ್ಟಿ 01-05-1955 09-03-1994 28-02-2014 
25 ಎಸ್‌.ಡಿ. ತುರಮರಿ 01-06-1954 09-03-1994 28-02-2014 ನಿವೃತ್ತಿ 
20 26 ಆರ್‌.ಆರ್‌. ಪಾಟೀಲ 01-07-1955 09-03-1994 28-02-2014 
21 27 ಡಿ.ಬಿ. ಹುಗ್ಗಿ 23-03-1956 08-03-1994 28-02-2014 
22 28 ಎ.ಎಸ್‌. ಪಾಟೀಲ 01-05-1955 09-03-1994 28-02-2014 
23 29 ಎಂ.ಎ. ಕಾಡನ್ನವರ 20-07-1956 09-03-1994 28-02-2014 
24 31 ಜಿ.ಆಯ್‌. ಖಿಚಡಿ 01-08-1955 09-03-1994 28-02-2014 
33 ಎ.ಆರ್‌. ಮಂಗಳವಾಡೆ 19-02-1954 08-03-1994 28-02-2014 ನಿವೃತ್ತಿ 
35 ಕೆ.ಬಿ. ಸಂಗೊಳ್ಳಿ 10-02-1954 08-03-1994 28-02-2014 ನಿವೃತ್ತಿ 
25 36 ಎಸ್‌.ಹೆಚ್‌. ಮಾರಂಗಪ್ಪನವರ 17-07-1978 08-01-2002 28-02-2014 
37 ಸಿ.ವೈ. ನನ್ನೋಜಿ 01-06-1954 08-03-1994 28-02-2014 ನಿವೃತ್ತಿ 























































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೬೧ 

1 2 3 4 5 6 il 8 

26 40 ಕೆ.ಸಿ.ಬಾಬು 01-06-1956 16-03-1994 28-02-2014 
42 ಎಸ್‌. ರಾಜಪ್ಪ 21-08-1954 09-03-1994 28-02-2014 ನಿವೃತ್ತಿ 
43 ಆರ್‌. ಕೃಷ್ಣಮೂರ್ತಿ 20-04-1954 09-03-1994 28-02-2014 ನಿವೃತ್ತಿ 
44 ಎಸ್‌.ಪಿ. ಅನುಸೂಯಮ್ಮ 15-09-1954 09-03-1994 28-02-2014 ನಿವೃತ್ತಿ 
45 ಜಿ. ಚೌಡಪ್ಪ 02-04-1954 11-03-1994 28-02-2014 ನಿವೃತ್ತಿ 
46 ಹೆಚ್‌. ಜಯಪ್ಪ 20-09-1954 09-03-1994 28-02-2014 ನಿವೃತ್ತಿ 
48 ಈ. ಮರಳುಸಿದ್ದಪ್ಪ 05-10-1954 09-03-1994 28-02-2014 ನಿವೃತ್ತಿ 
49 ಶಂಕರಚಾರಿ 02-07-1954 16-03-1994 28-02-2014 ನಿವೃತ್ತಿ 

27 51 ಎಸ್‌. ಗೀತಾ 10-04-1955 13-03-1994 28-02-2014 
53 ಎಂ. ಬಸವಲಿಂಗಪ್ಪ 12-04-1954 11-03-1994 28-02-2014 ನಿವೃತ್ತಿ 

28 54 ಕೆ. ರಾಮಾನುಜಯ್ಯ 12-06-1956 16-03-1994 28-02-2014 

29 55 ಜೆ.ಬಿ. ಬಸವಲಿಂಗಪ್ಪ 01-08-1955 11-03-1994 28-02-2014 

30 56 ಕೆ.ವಿ. ಶ್ರೀನಿವಾಸಮೂರ್ತಿ 22-07-1959 16-03-1994 28-02-2014 

3] 58 ಪಿ.ವಿ. ವೆಂಕಟೇಶ್‌ 28-08-1960 23-09-2002 28-02-2014 ಪ.ಜಾತಿ 

32 59 ಸಿ.ವಿ. ಶ್ರೀನಿವಾಸ್‌ 06-04-1957 17-03-1994 28-02-2014 

33 60 ರಾಜಣ್ಣ 10-05-1961 13-09-2002 28-02-2014 

34 62 ಸಿ.ಪಿ. ಗೋವಿಂದರಾಜು 31-05-1962 13-09-2002 28-02-2014 

35 64 ಸಿ.ಎಂ. ಮುನಿಕೃಷ್ಣಪ್ಪ 26-06-1962 17-09-2002 28-02-2014 
65 ಎಂ.ಇ. ಸಾದಿಕ್‌ವುಲ್ಲ 07-09-1954 25-03-1994 28-02-2014 ನಿವೃತ್ತಿ 

36 66 ಲಕ್ಕೇಗೌಡ 04-06-1955 17-03-1994 28-02-2014 
67 ಜಿ.ಟಿ. ಸೋಮಶೇಖರಪ್ಪ 30-03-1954 13-04-1994 28-02-2014 ನಿವೃತ್ತಿ 

37 68 ಎನ್‌. ನೋಮೇಶ್‌ಕುಮಾರ್‌ 22-07-1970 18-12-2003 28-02-2014 ಪ.ಜಾತಿ 

38 69 ಆರ್‌. ತಿಪ್ಪೇಸ್ವಾಮಿ 10-04-1955 18-08-1994 28-02-2014 

39 70 ರಾಜಣ್ಣ 24-08-1956 04-02-1986 28-02-2014 

40 7 ಕೆ.ಓ. ಜಾನಕೀರಾಮ್‌ 20-10-1965 05-11-1998 28-02-2014 ಪ.ಪಂಗಡ 

41 76 ಎನ್‌. ಭಾರತಿ 14-04-1969 12-02-2003 28-02-2014 ಪ.ಜಾತಿ 

ಲೋಕಾಯುಕ್ತ 
77 ಟಿ. ಮುರುಡಯ್ಯ 10-12-1961 04-02-1986 28-02-2014 ದಾಳಿಯಿಂದ ಸ್ಥಾನಪನ್ನ 
ಘೋಷಿಸಿರುವುದಿಲ್ಲ 





























೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 































































































1 2 3 4 5 6 7 8 
42 78 ಭಾರತಿ ಎಂ. ಚಲುವಯ್ಯ 31-07-1967 28-07-2004 28-02-2014 ಪ.ಜಾತಿ 
43 79 ಎಸ್‌.ಎಸ್‌. ಕಲ್ಮನಿ 22-07-197] 01-09-2003 28-02-2014 ಪ.ಪಂಗಡ 
80 ಎಸ್‌.ಆರ್‌. ಮುದಿಗೌಡ 01-04-1954 17-03-1994 28-02-2014 ನಿವೃತ್ತಿ 
44 81 ಬಿ.ಕೆ. ರಮೇಶ್‌ 01-05-1967 22-11-1989 28-02-2014 
82 ಜಿ. ಕೃಷ್ಣಮೂರ್ತಿ 10-06-1954 24-10-1997 28-02-2014 ನಿವೃತ್ತಿ 
45 83 ಸಿ.ಆರ್‌. ಮುಂಡರಗಿ 26-04-1967 29-01-1999 28-02-2014 
46 85 ಎಂ.ಎಸ್‌. ಕಾಂಬಳೆ 01-07-1918 10-05-2002 28-02-2014 
47 86 ಕೆ. ಆನಂದಕುಮಾರ್‌ 16-03-1905 27-08-1997 28-02-2014 
48 87 ಎಲ್‌. ಮೋಹನ್‌ಕುಮಾರ್‌ 20-05-1968 16-06-1997 28-02-2014 
49 88 ಅನುಸೂಯ ಚಲವಾದಿ 01-06-1970 28-10-1998 28-02-2014 ಪ.ಜಾತಿ 
50 89 ಎಂ.ವಿ. ಚಳಗೇರಿ 01-06-1970 28-10-1998 28-02-2014 
51 90 ಹೆಚ್‌. ಆರ್‌. ಹನುಮಂತರಾಯಪ್ಪ 17-02-1963 22-01-1987 28-02-2014 
91 ಎಸ್‌.ಎಂ. ಸಂಶಿ 24-11-1954 15-03-1994 28-02-2014 ನಿವೃತ್ತಿ 
92 ಎಸ್‌.ಬಿ. ಸಜ್ಜನರ 04-05-1954 04-01-1994 28-02-2014 ನಿವೃತ್ತಿ 
93 ಪಿ.ಕೆ. ಬ್ಯಾಡಗಿ 10-03-1954 31-03-1994 28-02-2014 ನಿವೃತ್ತಿ 
52 95 ಎ.ಆರ್‌. ಪೂಜಾರಿ 10-10-1955 01-04-1994 28-02-2014 
53 96 ಎ.ವೈ. ದೊಡ್ಡಮನಿ 20-05-1955 16-03-1994 28-02-2014 
54 98 ಎಂ.ಎಸ್‌. ಪಾಟೀಲ 01-06-1956 01-01-1990 28-02-2014 
55 99 ಸಿ.ಬಿ. ದೇವರಮನಿ 15-07-1972 20-05-1997 28-02-2014 
56 102 ಎಂ.ಸಿ. ತಳವಾರ 14-07-1957 12-04-1995 28-02-2014 
57 126 ನರಸಿಂಹಯ್ಯ 30-07-1962 29-06-1996 28-02-2014 ಪ.ಜಾತಿ 
58 128 ಕೆ.ಬಿ. ನಾಗರಾಜು 06-01-1962 26-06-1998 28-02-2014 ಪ.ಜಾತಿ 
59 129 ಎಸ್‌. ಶಿವಪ್ರಕಾಶ್‌ 03-08-1971 12-11-1998 28-02-2014 ಪ.ಜಾತಿ 
60 131 ಈಶ್ವರಪ್ಪ 28-10-1908 08-10-2003 28-02-2014 ಪ.ಜಾತಿ 
61 132 ದೊಡ್ಡಸಿದ್ದಯ್ಯ 23-05-1966 09-06-2003 28-02-2014 ಪ.ಜಾತಿ 
61 135 ಕೆ. ಜಯಲಕ್ಷ್ಮಿ 17-06-1967 08-12-2004 28-02-2014 ಪ.ಜಾತಿ 
62 137 ಪಿ.ಎಸ್‌. ಅನಂತರಾಜು 01-06-1971 08-11-2004 28-02-2014 ಪ.ಜಾತಿ 
63 138 ಕೆ.ಇ. ಜಯರಾಮ್‌ 01-06-1967 27-01-2005 28-02-2014 ಪ.ಜಾತಿ 





























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೬೩ 

















































































































1 2 3 4 5 6 7 8 
64 140 ಎನ್‌. ವಾಯ್‌. ಬಸರಿಗಿಡದ 15-06-1972 15-12-2004 28-02-2014 .ಜಾತಿ 
65 159 ಶಿವರಾಜಯ್ಯ 20-07-1970 11-07-1998 28-02-2014 .ಜಾತಿ 
66 204 ಬಿ. ಕೃಷ್ಣಮೂರ್ತಿ 01-12-1969 30-05-2004 28-02-2014 ಪ.ಜಾತಿ 
67 212 ಎಂ.ಡಿ. ರಾಮಯ್ಯ 06-07-1961 30-12-1998 28-02-2014 ಪ.ಜಾತಿ 
68 213 ರಾಜಣ್ಣ 08-07-1971 10-02-2004 28-02-2014 ಪ.ಜಾತಿ 
69 214 ದಯಾವತಿ 01-12-1972 12-02-2004 28-02-2014 ಪ.ಜಾತಿ 
70 216 ಬಿ.ಎಂ.ಸವಿತ 25-04-1969 15-10-2003 28-02-2014 ಪ.ಜಾತಿ 
71 221 ಎನ್‌. ನಾರಾಯಣಸ್ವಾಮಿ 18-07-1967 16-12-2004 28-02-2014 ಪ.ಜಾತಿ 
72 227 ಕೆ.ವಿ. ನಿರ್ಮಲ 01-07-1971 13-12-2004 28-02-2014 ಪ.ಜಾತಿ 
73 235 ಧನರಾಜ ಭೋರಾಳೆ 01-06-1973 05-02-2004 28-02-2014 ಪ.ಜಾತಿ 
74 239 ಕೊರಮ ತಿಮ್ಮಪ್ಪ 04-05-1969 27-06-2003 28-02-2014 ಪ.ಜಾತಿ 
75 246 ಜಗನ್ನಾಥ ಮೂರ್ತಿ 21-07-1965 22-12-2004 28-02-2014 ಪ.ಜಾತಿ 
76 268 ಬಿ.ಎಸ್‌. ರಾಥೋಡ 01-06-1970 13-04-2004 28-02-2014 ಪ.ಜಾತಿ 
77 269 ಪಿ.ಆರ್‌. ಹಾಲಮ್ಮನವರ 02-05-1969 07-04-2005 28-02-2014 ಪ.ಜಾತಿ 
78 276 ಬಾಬು ರಾಠೋಡ 01-06-1969 02-02-2004 28-02-2014 ಪ.ಜಾತಿ 
79 289 ಹೆಚ್‌.ಬಿ. ಕಟ್ಟಿ 20-07-1960 16-08-1994 28-02-2014 ಪ.ಜಾತಿ 
80 290 ಎಂ.ಪಿ. ಬಸವರಾಜು 15-04-1964 27-08-2004 28-02-2014 ಪ.ಜಾತಿ 
81 134 ವಿಠಲ ಕಾವಳೆ 01-06-1971 29-01-2004 20-05-2014 ಪ.ಜಾತಿ 
82 104 ಫರೀದಾ ಹೆಚ್‌. ಪಠಾಣ 05-03-1971 23-03-1998 20-05-2014 
83 109 ಎಸ್‌. ಶಿವಣ್ಣ 16-12-1955 04-03-1994 20-05-2014 
84 110 ಬಿ.ವಿ. ಅಡವಿಮಠ 15-06-1972 20-11-1997 20-05-2014 
112 ಜೆ.ಆರ್‌. ಜಯದೇವಪ್ಪ 12-10-1954 03-04-1994 20-05-2014 ನಿವೃತ್ತಿ 
85 113 ನರಸಿಂಹಮೂರ್ತಿ 22-07-1964 26-06-1998 20-05-2014 ಪ.ಪಂ 
114 ಎ೦. ಗಂಗಭೈರಯ್ಯ 03-05-1958 04-03-1994 20-05-2014 EE 
110 ಹೆಜ್‌.ಎಂ. ಶಿವಕುಮಾರ್‌ 15-05-1954 07-05-1994 20-05-2014 ನಿವೃತ್ತಿ 
86 118 ಬಿ.ಎಸ್‌. ಕುಂದರಗಿ 01-10-1955 01-04-1994 20-05-2014 
87 119 ಶಿವರುದ್ರಯ್ಯ ಹೆಚ್‌.ವಿ. 09-06-1956 01-08-1994 20-05-2014 








೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 











































































































1 2 3 4 5 6 7 8 
88 120 ಶ್ರೀಮತಿ ಎನ್‌.ಹೆಚ್‌. ಪಂಡಿತ 27-02-1957 01-04-1994 20-05-2014 
89 121 ಪಿ.ಇ. ಉಮೇಶರಾವ್‌ 20-05-1955 03-08-1994 20-05-2014 
124 ಪಿ.ಎ. ಪನಮಾಡ 23-10-1954 01-04-1994 20-05-2014 ನಿವೃತ್ತಿ 
90 125 ಆರ್‌.ಎನ್‌. ಬಿರಾದಾರ 12-06-1955 01-04-1994 20-05-2014 
9] 130 ಕೆ.ಜಿ. ಜಗದೀಶ್‌ 22-04-1964 06-12-1989 20-05-2014 
92 136 ಎಸ್‌.ಬಿ. ಪಾಟೀಲ 01-06-1955 31-03-1994 20-05-2014 
93 141 ಆರ್‌.ಎನ್‌. ಬಂಗೆರಪ್ಪನವರ 01-01-1970 16-09-2003 20-05-2014 ಪ.ಪಂ 
142 ಎ.ಆರ್‌. ವೇಣುಗೋಪಾಲ್‌ 30-08-1954 03-09-1994 20-05-2014 ನಿವೃತ್ತಿ 
94 143 ಎಂ.ಹೆಚ್‌. ಹೊನ್ನಗಿರಿಗೌಡ 29-07-1956 05-06-1979 20-05-2014 
146 ರಂಗನಾಥಯ್ಯ 16-09-1954 17-03-1994 20-05-2014 ನಿವೃತ್ತಿ 
95 147 ಶಿವಲಿಂಗಯ್ಯ 04-04-1955 03-09-1994 20-05-2014 
96 148 ಮುನಿರಾಮು 03-09-1955 09-03-1994 20-05-2014 
97 150 ಬಿ. ಶಿವಶಂಕರಯ್ಯ 18-08-1957 21-03-1994 20-05-2014 
98 152 ಆರ್‌. ದೇವರಾಜು 19-05-1956 15-03-1994 20-05-2014 
99 153 ಎಂ. ರಾಮಕೃಷ್ಣ 08-06-1901 12-07-1989 20-05-2014 
100 155 ಚಂದ್ರು 20-01-1968 10-07-1998 20-05-2014 
101 156 ಎಂ. ಲೋಕೇಶ್‌ 20-03-1970 20-04-1998 20-05-2014 
102 157 ಎಂ.ಜಿ. ನಾಗರಾಜು 20-06-1973 14-08-1995 20-05-2014 
103 291 ಆರ್‌.ಎಲ್‌. ಡೊಳ್ಳಿನವರ 21-07-1973 07-09-2004 20-05-2014 ಪ.ಜಾತಿ 
104 297 ಬಿ. ಲಕ್ಷ್ಮೀಪತಿ 18-06-1957 08-03-1996 20-05-2014 ಪ.ಜಾತಿ 
105 300 ಏ. ನಾರಾಯಣಸ್ವಾಮಿ 01-06-1959 01-06-1990 20-05-2014 ಪ.ಜಾತಿ 
106 305 ಡಿ.ಎಸ್‌. ಮರಿದೇವರು 09-05-1957 11-08-1994 20-05-2014 ಪ.ಜಾತಿ 
107 307 ಹೆಚ್‌.ಎನ್‌. ಮಂಜುನಾಥಸ್ವಾಮಿ 15-12-1966 15-12-1996 20-05-2014 
108 310 ಎನ್‌. ವೆಂಕಟೇಶಪ್ಪ 02-02-1967 27-07-1996 20-05-2014 ಪ.ಜಾತಿ 
PR- 62 ವಿ. ಹನುಮಂತಯ್ಯ 
5೦-100 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 





ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ 


೭೬೫ 





ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ : ಸಿಐ 21 ಎಸ್‌ಪಿಕ್ಯೂ 2016, ಬೆ೦ಗಳೂರು, ದಿನಾಂಕ : 28-01-2016. 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(4)ರಡಿ ಅಧಿಸೂಚನೆ 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆ ( 1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ವಿಧಿ 28(1)ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ, ಹೆಬ್ಬಾಳು 2ನೇ ಹಂತದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು 
ಮಾಡುವ ಯೋಜನೆಗೋಸ್ಕರ ಎಡಮುರಿ ಹತ್ತಿರ ಕಾವೇರಿ ನದಿ ಪಾತ್ರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಜಾಕ್‌ವೆಲ್‌ನಿಂದ ಮಜ್ಜಿಗೆಪುರದವರೆಗೆ ನೀರು ಸರಬರಾಜು ಕೊಳವೆ ಮಾರ್ಗವನ್ನು ಅಳವಡಿಸಲು ದಿನಾಂಕ 20-11-2014 ರ 


ಪ್ರಾಥಮಿಕ ಅಧಿಸೂಚನೆ ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ-3ರ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ 4281 ಮತ್ತು 4282 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 160 ಎಸ್‌.ಪಿ.ಕ್ಯೂ 2014 ದಿನಾಂಕ 


ಭೂಸ್ವಾಧೀನಕ್ಕೆ ಒಳಪಟ್ಟ ಪ್ರದೇಶದ ಪ್ರಕಾರ ಸರ್ಕಾರ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಇದೇ ಅಧಿಸೂಚನೆಯಲ್ಲಿ ಹೇಳಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಇಜ್ಜೆಪಟ್ಟಿದೆ. 
ಮೇಲ್ಕಂಡ ಅಧಿಸೂಚನೆಯ ಷಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಮೇಲ್ಕಂಡ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿ ಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ ಮೇಲ್ಕಂಡ ಕಾಯ್ದೆ 


ವಿಧಿ 28(3)ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 


: 6-11-2014 ರ 


ಆದುದರಿಂದ, 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆ ವಿಧಿ 28(4)ರ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ 18ರ) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಮೇಲ್ಕಂಡ ಉದ್ದೇಶಕ್ಕಾಗಿ ಭೂಸ್ಥಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 





























ಗ್ರಾಮ : ಬಲಮುರಿ ಹೋಬಳಿ: ಬೆಳಗೊಳ ತಾಲ್ತೂಕು : ಶ್ರೀರಂಗಪಟ್ಟಣ ಜಿಲ್ಲೆ: ಮಂಡ್ಯ 
ವಿಸ್ತೀರ್ಣ ಚಕ್ಕುಬಂದಿ 
ಕ್ರ 
ಚಕ ಸರ್ವೆ ನಂ ಖಾತೇದಾರರ ಹೆಸರು ಅನುಭವದಾರರ ಹೆಸರು ಐನ್‌ ಖರಾಬು ಬಾಕಿ ತರಹೆ ಆಕಾರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿ ಣ 
1 
ಎ.ಗು ಎ.ಗು ಎ.ಗು ಸರ್ವೆ ನಂ. ಸರ್ವೆ ನಂ ಸರ್ವೆ.ನಂ ಸರ್ವೆ ನಂ. 
1 28 ಎಂ.ಕೆ ಶಿವೇಗೌಡ ಬಿನ್‌ ಲೇ ಎಂ.ಕೆ ಶಿವೇಗೌಡ ಬಿನ್‌ ಲೇ 0-12 — 0-12 ತರಿ 2-03 ಉಳಿಕೆ ಉಳಿಕೆ ಉಳಿಕೆ ಹಳ್ಳ 
ಕುಳ್ಳೇಗೌಡ ಕುಳ್ಳೇಗೌಡ 
ರಾಮಕೃಷ್ಣೇಗೌಡ ಬಿನ್‌ ತಿಮ್ಮಮ್ಮನ ರಾಮಕೃಷ್ಣೇಗೌಡ ಬಿನ್‌ 
ಹಾಲೇಗೌಡ ತಿಮ್ಮಮ್ಮನ ಹಾಲೇಗೌಡ 
2 ನಾಲಾ ಸರ್ಕಾರಿ ಸರ್ಕಾರಿ 0-04 % 0-04 % — — — ನಾಲ ನಾಲ 28 ನಾಲ 
3 121/2 ಎಂ.ಕೆ ಬೆಟ್ಟೇಗೌಡ ಬಿನ್‌ ಎಂ.ಕೆ ಶಿವೇಗೌಡ 0-02 % — 0-02 % ತರಿ 2-03 ಉಳಿಕೆ ಉಳಿಕೆ ನಾಲ ನಾಲ 
ಸಣ್ಣಕೆಂಪೇಗೌಡ ಬಿನ್‌ ಲೇ ಕುಳ್ಳೇಗೌಡ, 
ನಂಜೇಗೌಡ ಬಿನ್‌ ಸಿದ್ದೇಗೌಡ 
4 121ರ ಚಿಕ್ಕಲಕ್ಕೇಗೌಡ ಬಿನ್‌ ಚಿಕ್ಕೇಗೌಡ 0-12 % 0-12 % — — ದ ನಾಲ ನಾಲ ನಾಲ ನಾಲ 
ಬಾಜು 
ಖರಾಬು 
ಒಟ್ಟು 0-31 % 0-17 0-14 % 












































೭೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ 


ಭಾಗ ೩ 





ಘೋಷ್ಟಾರೆ 





ಗಾಮ 


ps) 


ಐನ್‌ 


ಖರಾಬು 


ಬಾಕಿ 





ಬಲಮುರಿ 








0-31 % 








0-17 


0-14 % 








ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎನ್‌. ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ.) (ಪು. 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 


ಸಂಖ್ಯೆ : ಸಿಐ 26 ಎಸ್‌ಪಿಕ್ಯೂ 2016, ಬೆ೦ಗಳೂರು, ದಿನಾಂಕ : 28-01-2016. 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1)ರಡಿ ಅಧಿಸೂಚನೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆಯ, 1966ರ (ಕರ್ನಾಟಕ ಕಾಯ್ದೆ 18) ವಿಧಿ 3(1)ರಂತೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ಕಾಲಂ 2ರಲ್ಲಿ ನಮೂದಿಸಿರುವ 
ಮಂಡ್ಯ ಜಿಲ್ಲೆ. ಮಂಡ್ಯ ತಾಲ್ಲೂಕು, ಕಸಬಾ ಹೋಬಳಿ, ಹ್ಯಾಡರಹಳ್ಳಿ ಗ್ರಾಮದ ಸರ್ವೆ ನಂಬರ್‌ನಲ್ಲಿ ಈ ಕೆಳಕಂಡ ಪಟ್ಟಿಯಲ್ಲಿನ ಕಾಲಂ 6ರಲ್ಲಿ ತೋರಿಸಿರುವ ಚಕ್ಕುಬಂದಿಯುಳ್ಳ ಕಾಲಂ 3 ರಿಂದ 5ರಲ್ಲಿ ನಮೂದಿಸಿರುವ ವಿಸ್ತೀರ್ಣದ 


ಜಮೀನುಗಳನ್ನು ಕೈಗಾರಿಕಾ ಪ್ರದೇಶವೆಂದು ಈ ಮೂಲಕ ಘೋಷಿಸಿದೆ. 



















































































ಗ್ರಾಮ : ಹ್ಯಾಡರಹಳ್ಳಿ ಹೋಬಳಿ : ಕಸಬಾ ತಾಲ್ಲೂಕು : ಮಂಡ್ಯ ಜೆಲ್ಲೆ : ಮಂಡ್ಯ 
ಅಂದಾಜು ವಿಸ್ತೀರ್ಣ ಚಕ್ಕುಬಂದಿ 
ತ್ರ ಸಂ. ಸರ್ವೆ ನಂ. ಐನ್‌ ಖರಾಬು ಬಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎ.ಗು ಎ.ಗು ಎ.ಗು ಸರ್ವೆ ನಂ. ಸರ್ವೆ ನಂ. ಸರ್ವೆ ನಂ ಸರ್ವೆ ನಂ. 

1 2 3 4 5 6 

1 1/2ಎ 0-08 1/2 0-08 1/2 2/4 1/2ಬಿ ನಾಲಾ 2/ಎ ಉಳಿಕೆ 

1/3 
2 1/2ಬಿ 0-01 1/2 0-01 1/2 1/2ಎ 1/3 1/2ಎ 1-2ಬಿ ಉಳಿಕೆ 
ಅಲಿನೇಷನ್‌ ಪ್ರದೇಶ 

3 1/3 0-03 1/2 ತ 0-03 1/2 1/2ಎ, 1/2ಬಿ 1/4 ನಾಲಾ 1/3 ರ ಉಳಿಕೆ 
4 1/4 0-00 1/2 ಜ್ಯ 0-00 1/2 1/3 ನಾಲಾ ನಾಲಾ 1/4 ರ ಉಳಿಕೆ 
5 1/5 0-04 ಡೆ 0-04 ನಾಲಾ 1/5 ರಸ್ತೆ 1/6 ರ ಉಳಿಕೆ 
6 1/6 0-04 0-04 1/5, 10 ರಸ್ತೆ ರಸ್ತೆ 1/6ರ ಉಳಿಕೆ 
7 2/4 0-04 — 0-04 ನಾಲಾ 1/2ಎ ನಾಲಾ 2/4 ರ ಉಳಿಕೆ 
















































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಕ 
3 2 ತಿ 4 5 6 
8 90/1 0-00 1/2 0-00 1/2 ನಾಲಾ 90/1 ರ ಉಳಿಕೆ ನಾಲಾ 90/2 
9 90/2 0-04 | 0-04 ನಾಲಾ 90/2 ರ ಉಳಿಕೆ 90/1 90/8 
10 90/4 0-08 1/2 0-08 1/2 ನಾಲಾ 90/4 ರ ಉಳಿಕೆ 90/8 98/5 
11 90/8 0-06 1/2 0-06 1/2 ನಾಲಾ 90/8 ರ ಉಳಿಕೆ 90/2 90/4 
12 98/5 0-07 0-07 ನಾಲಾ 98/5 ರ ಉಳಿಕೆ 90/4 90/6 
ಒಟ್ಟು 1-12 1/2 1-12 1/2 
ಘೋಷ್ಟಾರೆ 
ಗ್ರಾಮ ಐನ್‌ ಖರಾಬು ಬಾಕಿ 
ಹ್ಯಾಡರಹಳ್ಳಿ 1-12 1/2 ಜಿ 1-12 1/2 
ಒಟ್ಟು 1-12 1/2 ಈ 1-12 1/2 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ.) (ಪು. 


ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ : ಸಿಐ 26 ಎಸ್‌ಪಿಕ್ಯೂ 2016, ಬೆ೦ಗಳೂರು, ದಿನಾಂಕ : 28-01-2016. 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1(3)ರಡಿ ಅಧಿಸೂಚನೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆಯ, 1966ರ (ಕರ್ನಾಟಕ ಕಾಯ್ದೆ 18) ವಿಧಿ 1(3)ರಂತೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ಕಾಲಂ 2ರಲ್ಲಿ ನಮೂದಿಸಿರುವ 


ಮಂಡ್ಯ ಜಿಲ್ಲೆ, ಮಂಡ್ಯ ತಾಲ್ಲೂಕು, ಕಸಬಾ ಹೋಬಳಿ, ಹ್ಯಾಡರಹಳ್ಳಿ ಗ್ರಾಮದ ಸರ್ವೆ ನಂಬರ್‌ನಲ್ಲಿ ಈ ಕೆಳಕಂಡ ಪಟ್ಟಿಯಲ್ಲಿನ ಕಾಲಂ 6 ರಲ್ಲಿ ತೋರಿಸಿರುವ ಚಕ್ಕುಬಂದಿಯುಳ್ಳ ಕಾಲಂ 3 ರಿಂದ 5ರಲ್ಲಿ ನಮೂದಿಸಿರುವ ವಿಸ್ತೀರ್ಣದ 


ಜಮೀನುಗಳಿಗೆ ಮೇಲ್ಕಂಡ ಕಾಯ್ದೆಯ ಅಧ್ಯಾಯ ವಿಧಿ 7(ಎ)ರನ್ವಯ ಕೈಗಾರಿಕಾ ಪ್ರದೇಶವೆಂದು ಈ ಅಧಿಸೂಚನೆಯಲ್ಲಿ ಪ್ರಚುರಗೊಂಡ ದಿನಾಂಕದಿಂದ ಅನ್ವಯವಾಗುವಂತೆ ಘೋಷಿಸಿದೆ. 



































ಗ್ರಾಮ : ಹ್ಯಾಡರಹಳ್ಳಿ ಹೋಬಳಿ : ಕಸಬಾ ತಾಲ್ಲೂಕು : ಮಂಡ್ಯ ಜೆಲ್ಲೆ : ಮಂಡ್ಯ 
ಅಂದಾಜು ವಿಸ್ತೀರ್ಣ ಚಕ್ಕುಬಂದಿ 
ಕ್ರ ಸಂ. ಸರ್ವೆ ನಂ. ಐನ್‌ ಖರಾಬು ಬಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎ.ಗು ಎ.ಗು ಎ.ಗು ಸರ್ವೆ ನಂ. ಸರ್ವೆ ನಂ. ಸರ್ವೆ ನಂ. ಸರ್ವೆ ನಂ. 
1 2 3 4 5 6 
1 1/2 0-08 1/2 ಪ 0-08 1/2 2/4 1/2ಬಿ 1/3 ನಾಲಾ 2/ಎ ಉಳಿಕೆ 
































































































































೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 

3 2 ತಿ 4 5 

2 1/2ಬಿ 0-01 1/2 0-01 1/2 1/2ಎ 1/3 1/2ಎ 1-2ಬಿ ಉಳಿಕೆ 

ಅಲಿನೇಷನ್‌ ಪ್ರದೇಶ 

3 1/3 0-03 1/2 0-03 1/2 1/2ಎ, 1/2ಬಿ 1/4 ನಾಲಾ 1/3 ರ ಉಳಿಕೆ 
4 1/4 0-00 1/2 ಹ 0-00 1/2 1/3 ನಾಲಾ ನಾಲಾ 1/4 ರ ಉಳಿಕೆ 
5 1/5 0-04 0-04 ನಾಲಾ 1/5 ರಸ್ತೆ 1/6ರ ಉಳಿಕೆ 
6 1/6 0-04 ಹ 0-04 1/5, 10 ರಸ್ತೆ ರಸ್ತೆ 1/6ರ ಉಳಿಕೆ 
7 2/4 0-04 0-04 ನಾಲಾ 1/2ಎ ನಾಲಾ 2/4 ರ ಉಳಿಕೆ 
8 90/1 0-00 1/2 0-00 1/2 ನಾಲಾ 90/1 ರ ಉಳಿಕೆ ನಾಲಾ 90/2 

9 90/2 0-04 0-04 ನಾಲಾ 90/2 ರ ಉಳಿಕೆ 90/1 90/8 

10 90/4 0-08 1/2 0-08 1/2 ನಾಲಾ 90/4 ರ ಉಳಿಕೆ 90/8 98/5 

11 90/8 0-06 1/2 0-06 1/2 ನಾಲಾ 90/8 ರ ಉಳಿಕೆ 90/2 90/4 

12 98/5 0-07 0-07 ನಾಲಾ 98/5 ರ ಉಳಿಕೆ 90/4 90/6 

ಒಟ್ಟು 1-12 1/2 2 1-12 1/2 
ಘೋಷ್ಟಾರೆ 
ಗ್ರಾಮ ಐನ್‌ ಖರಾಬು ಬಾಕಿ 
ಹ್ಯಾಡರಹಳ್ಳಿ 1-12 1/2 ಷ್‌ 1-12 1/2 
ಒಟ್ಟು 1-12 1/2 ಪ 1-12 1/2 
೧.೧. 132 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-65 ಎನ್‌. ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ.) (ಪು. 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ : ಸಿಐ 26 ಎಸ್‌ಪಿಕ್ಯೂ 2016, ಬೆಂಗಳೂರು, ದಿನಾಂಕ : 28-01-2016. 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(1)ರಡಿ ಅಧಿಸೂಚನೆ 


ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲ್ಲೂಕು, ಕಸಬಾ ಹೋಬಳಿ, ಹ್ಯಾಡರಹಳ್ಳಿ ಗ್ರಾಮದಲ್ಲಿ ರೈಲ್ವೆ ಯೋಜನೆ ಅಭಿವೃದ್ಧಿಗೊಳಿಸಲು 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಅಭಿಪ್ರಾಯಪಟ್ಟಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ £೬ 





ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28 ರ ಉಪಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು ಪ್ರಸ್ತುತ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 

ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವುದಾಗಲೀ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತ ಪ್ರಸ್ತುತ ಜಮೀನುಗಳಲ್ಲಿ ಆಸಕ್ತಿ 
ಇರುವವರಿಗೆಲ್ಲಾ ಈ ಮೂಲಕ ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ, ವಿಲೇವಾರಿ, ಗುತ್ತಿಗೆ ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಮಾಡುವಂತಿಲ್ಲ. ಮತ್ತು ಕಟ್ಟಡ ನಿರ್ಮಾಣ 
ಅಥವಾ ಮತ್ತಿತ್ತರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಕೂಡದು. ಹಾಗೇ ಮಾಡಿದ್ದಲ್ಲಿ ಭೂಸ್ವಾಧೀನ ಕಾಯ್ದೆ, 1894 ರ ಭೂಸ್ವಾಧೀನಾತಿ ಕಲಂ 2407) ರ ಅನ್ವಯ (1894ರ ಕೇಂದ್ರ ಕಾಯ್ದೆ 1) 1961 ರ ಕರ್ನಾಟಕ ಕಾಯ್ದೆ 17 
ರಲ್ಲಿ ತಿದ್ದುಪಡಿಯಾದಂತೆ ಮತ್ತು 1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಅಧಿನಿಯಮದ ವಿಧಿ 30ರನ್ವಯ ಅಂತಿಮವಾಗಿ ಭೂಸ್ವಾಧೀನಪಡಿಸಿಕೊಂಡು ಪರಿಹಾರ ನಿಗಧಿಪಡಿಸುವಾಗ ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನಿನ ನಕಾಶೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿ, ಕೆ.ಆರ್‌.ಎಸ್‌. ಮುಖ್ಯ ರಸ್ತೆ, ಮೇಟಗಳ್ಳಿ ಹೋಸ್ಟ್‌, ಮೈಸೂರು-16 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 



















































































ಗ್ರಾಮ : ಹ್ಯಾಡರಹಳ್ಳಿ ಹೋಬಳಿ : ಕಸಬಾ ತಾಲ್ಲೂಕು : ಮಂಡ್ಯ ಜಿಲ್ಲೆ : ಮಂಡ್ಯ 
ಆಕಾರಬಂದಿನಂತೆ ವಿಸ್ತೀರ್ಣ ಭೂಸ್ವಾಧೀನ ವಿಸ್ತೀರ್ಣ ಚಕ್ಕುಬಂದಿ 
ಕ ಖಾತೇದಾರರ / ಸ ಕ 
ಣ್‌ 
ನ್‌ ಅನುಭವದಾರರ id ಸರ್ವೆ ತರಹೆ | ಆಕಾರ | ಹೊರ್ವ ER ಉತ್ತರ | ದಕ್ಷಿಣ 
ಸಂ. ನಂ. ಐನು | ಖರಾಬು ಬಾಕಿ ನಂ. ಐನು ಖರಾಬು ಬಾಕಿ ಸರ್ವೆ ಡೆ ಸರ್ವೆ | ಸರ್ವೆ 
ಹೆಸರು ಸರ್ವೆ ನಂ. 
ನಂ. ನಂ. ನಂ. 
1 2 3 4 5 6 7 8 9 10 11 12 13 14 15 16 17 
1 | ಸಿದ್ಧಪ್ಪ ಬಿನ್‌ ತಿದಿಗೌಡ್ನ 1/2ಎ 1-14 ಹ 1-14 1/2ಎ | 0-08 1/2 ಸ 0-08 1/2 ತರಿ 0.78 2/4 1/2ಬಿ ನಾಲಾ | 2/ಎ 20 
ಸಿದ್ಧಪ್ಪ 1/3 ಉಳಿಕೆ ತೆಂಗು, 
ರಮೇಶ್‌ ಬಿನ್‌ ತಿದಿಗೌಡ್ನ 1 ಆಲದ 
ಸಿದ್ದಪ್ಪ ಭೂಮಿ ಸಿದ್ದಯ್ಯ ಮರ, 1 
ಬಿನ್‌ ತಿದಿಗೌಡ್ನ ಸಿದ್ದಪ್ಪ ತಬಸೆ 
ಭೂಮಿ ಸಿದ್ದಯ್ಯ ಬಿನ್‌ ಮರ, 1 
ಸಿದ್ದೇಗೌಡ ಉ: ತಿದಿಗೌಡ ರಾಟೆ 
ಬಾವಿ 
2 | ಸಿದ್ದೇಗೌಡ ಉ: ತಿದಿಗೌಡ 1/2ಬಿ 0-10 0-10 ಅಲಿನೇಷನ್‌ | 1/2ಬಿ | 0-01 1/2 0-01 1/2 — 1/2ಎ 1/3 1/2ಎ | 1-2ಬಿ |5 ತೆಂಗು 
ಬಿನ್‌ ಗೆಂಟೆದೊಡ್ಡೆಗೌಡ ಪ್ರದೇಶ ಅಲಿನೇಷನ್‌ ಉಳಿಕೆ 
ಪ್ರದೇಶ 
3 1ತಿದಿಗೌಡ ಬಿನ್‌ 1/3 0-25 — 0-25 1/3 0-03 1/2 0-03 1/2 ತರಿ 0.32 | 1/2ಎ, 1/4 ನಾಲಾ | 1/3 ರ [4 ತೆಂಗು 
ಭೂಮಿಸಿದ್ದಯ್ಯ 1/2ಬಿ ಉಳಿಕೆ 
4 | ಬಿ.ಶಿವಲಿ೦ಗಯ್ಯ ಬಿನ್‌ 1/4 0-15 0-15 1/4 0-00 1/2 0-00 1/2 ತರಿ 0.05 1/3 ನಾಲಾ ನಾಲಾ | 1/4ರ ಎ 
ಭೂಮಿಸಿದ್ದೇಗೌಡ ಉಳಿಕೆ 













































































































































































೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 
1 2 3 4 5 6 7. 8 9 10 11 12 13 14 15 16 17 
5 ಕೆ.ಸಾವಿತ್ರಮ್ಮ ಕೋಂ 1/5 0-18 0-02 0-16 1/5 0-04 — 0-04 ತರಿ 0.37 ನಾಲಾ 1/5 ರಸ್ತೆ 1/6 ರ 12 ತೆಂಗಿನ 
ಬಿ.ಸಿ.ಮಾದಪ್ಪ ಉಳಿಕೆ ಮರ 
6 ಶಂಕರ ಬಿನ್‌ ಚಿಕ್ಕಸಿದ್ದಯ್ಯ 1/6 1-36 0-13 1-23 1/6 0-04 — 0-04 ತರಿ 0.37 1/5, 10 ರಸ್ತೆ ರಸ್ತೆ 1/6ರ 12 ತೆಂಗಿನ 
ಉಳಿಕೆ ಸಸಿ 
7 ರಾಜು ಬಿನ್‌ ಮಾದಯ್ಯ, 2/4 2-09 0-28 1-05 2/4 0-04 — 0-04 ಖುಷ್ಕಿ 0-17 ನಾಲಾ 1/2ಎ ನಾಲಾ 2/4 ರ |7 ತೆಂಗು, 
ಬಿ.ಸಿ.ಸೋಮಶೇಖರ ಬಿನ್‌ 0-16 ಉಳಿಕೆ |1 ಆಲದ 
ಲೇಟ್‌ ಪುಟಸ್ತಾಮಿ ಮರ 
ಆಯ 
8 | ಗೌರಮ್ಮ ಕೋಂ ಸಿದ್ದಪ್ಪ 90/1 0-31 0-14 0-17 90/1 | 0-00 1/2 ತ 0-00 1/2 | ಖಷ್ಕಿ | 0-02 | ನಾಲಾ 90/1 ರ | ನಾಲಾ | 90/2 
ಉಳಿಕೆ 
9 ಬಿ.ಸಿ.ಶಿವರತ್ನಮ್ಮ ಕೋಂ 90/2 0-32 0-11 0-21 90/2 0-04 — 0-04 ಖುಷ್ಕಿ 0-19 ನಾಲಾ 90/2 ರ 90/1 90/8 — 
ಲೇಟ್‌ ಬಿ.ಸಿ.ಪುಟ್ಟಸ್ವಾಮಿಗೌಡ ಉಳಿಕೆ 
10 | ಸಿದ್ದರಾಮಯ್ಯ ಬಿನ್‌ 90/4 0-21 0-09 0-12 90/4 | 0-08 1/2 0-08 1/2 | ಖುಷ್ಕಿ | 0-42 | ನಾಲಾ | 90/4 ರ | 90/8 | 98/5 
ಗ್ಯಾಂಗಚನ್ನೇಗೌಡ ಉಳಿಕೆ 
11 | ಜೆ.ಸುನಂದಮ್ಮ ಕೋಂ 90/8 0-12 ಷ್ಠ 0-12 90/8 | 0-06 1/2 0-06 1/2 | ಖುಷ್ಕಿ | 0-31 | ನಾಲಾ | 90/8 ರ. | 99/2 | 90/4 
ಎಸ್‌.ಸಿದ್ದರಾಮು ಉಳಿಕೆ 
12 ಬಿ.ಸಿ.ಸಿದ್ದಪ್ಪ ಬಿನ್‌ ಸಿಂಗಾರಿ 98/5 0-09 — 0-09 98/5 0-07 — 0-07 ಖುಷ್ಕಿ 0-32 ನಾಲಾ 98/5 ರ 90/4 90/6 — 
ಚನ್ನಪ್ಪ ಉಳಿಕೆ 
ಒಟ್ಟು ದ 1-12 1/2 ವ 1-12 1/2 
ಘೋಷ್ಟಾರೆ 
ಗ್ರಾಮ ಐನ್‌ ಖರಾಬು ಬಾಕಿ 
ಹ್ಯಾಡರಹಳ್ಳಿ 1-12 1/2 1-12 1/2 
ಒಟ್ಟು 1-12 1/2 1-12 1/2 
೧.೧. 133 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-65 ಎನ್‌. ಕುಮಾರ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ.) (ಪು. 


ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 





ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ 


೭೭೧ 





ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 112 ಎಸ್‌ಪಿಕ್ಯೂ 2014, ಬೆ೦ಗಳೂರು, ದಿನಾಂಕ: 28.01.2016 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಕಾಯ್ದೆ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ವಿಧಿ 28(1)ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ಕೈಗಾರಿಕಾ ವಿಸ್ತರಣೆಗಾಗಿ ದಿನಾಂಕ: 30-03-2007 ರ ಪ್ರಾಥಮಿಕ 
ಅಧಿಸೂಚನೆ ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ-3ರಲ್ಲಿ ಪ್ರಕಟವಾಗಿರುತ್ತದೆ. ಅಧಿಸೂಚನೆ ಸಂಖ್ಯೆ: 


ಸಿಐ 232 ಎಸ್‌ಪಿಕ್ಕೂ 2007 ದಿನಾಂಕ: 29-03-2007 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ 
ಜಮೀನುಗಳನ್ನು ಇದೇ ಅಧಿಸೂಚನೆಯಲ್ಲಿ ಹೇಳಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 


ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿರುವ ಕೆಲವು ಸರ್ವೆ ನಂಬರ್‌ಗಳ ಆಕಾರ್‌ಬಂದ್‌ಗೆ ದುರಸ್ತಾಗಿದ್ದು, ಅದರಂತೆ ತಿದ್ದುಪಡಿಯಾಗಬೇಕಾಗಿರುವುದರಿಂದ ಈ ಕೆಳಕಂಡಂತೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 






















































































ಗ್ರಾಮ:- ದೊಡ್ಡಹೊನ್ನೇನಹಳ್ಳಿ ಹೋಬಳಿ:- ಶಾಂತಿಗ್ರಾಮ ತಾಲ್ಲೂಕು:- ಹಾಸನ ಜಿಲ್ಲೆ:- ಹಾಸನ 
ಕಲಂ 28(1) ರ ಅಧಿಸೂಚನೆಯಂತೆ ತಿದ್ದುಪಡಿಯಂತೆ 
ಕ್ರ ವಿಸ್ತೀರ್ಣ ವಿಸ್ತೀರ್ಣ 
> ಸರ್ವೆ > 
ಸಂ. ಅಧಿಸೂಚಿತ ಖಾತೆದಾರರ ಹೆಸರು ಸರ್ವೆ ನಂ. ಐನು ಖರಾಬು ಉಳಿಕೆ ಅಧಿಸೂಚಿತ ಖಾತೆದಾರರ ಹೆಸರು ತ ಐನು ಖರಾಬು ಉಳಿಕೆ 
೦. 
ಎ-ಗು ಎ-ಗು ಎ-ಗು ಎ-ಗು ಎ-ಗು ಎ-ಗು 
1 2 3 4 5 6 2 3 4 5 6 
232 | ದ್ಯಾವೇಗೌಡ ಬಿನ್‌ ರಂಗೇಗೌಡ 85 30-11 ಹ 30-11 | ದ್ಯಾವೇಗೌಡ ಬಿನ್‌ ರಂಗೇಗೌಡ 128 1-10 ಘ್‌ 1-10 
ಹಾಗೂ 
ಜಯಮ್ಮ ಕೋಂ ಗಿಡ್ಡೇಗೌಡ ಜಯಮ್ಮ ಕೋಂ ಗಿಡ್ಜೇಗೌಡ 129 0-10 — 0-10 
ವೆಂಕಟೇಶ ಬಿನ್‌ ಬೆಟ್ಟೇಗೌಡ ವೆಂಕಟೇಶ ಬಿನ್‌ ಬೆಟ್ಟೇಗೌಡ 130 0-28 — 0-28 
ಜಿ. ಹನುಮಂತೇಗೌಡ ಬಿನ್‌ ಗುಂಡೇಗೌಡ ಜಿ. ಹನುಮಂತೇಗೌಡ ಬಿನ್‌ ಗುಂಡೇಗೌಡ 131 0-15 — 0-15 
ಸ್ವಾಮಿ ಬಿನ್‌ ರಂಗೇಗೌಡ ಸ್ಟಾಮಿ ಬಿನ್‌ ರಂಗೇಗೌಡ 132 0-29 — 0-29 
ಹೆಚ್‌.ವಿ ಲಕ್ಷ್ಮಿಕಾಂತ ಬಿನ್‌ ವೆಂಕಟೇಗೌಡ ಹೆಚ್‌.ವಿ ಲಕ್ಷ್ಮಿಕಾಂತ ಬಿನ್‌ ವೆಂಕಟೇಗೌಡ 133 0-30 — 0-30 
ದ್ಯಾವೇಗೌಡ ಬಿನ್‌ ರಂಗೇಗೌಡ ದ್ಯಾವೇಗೌಡ ಬಿನ್‌ ರಂಗೇಗೌಡ 134 0-33 — 0-33 
ರಂಗೇಗೌಡ ಬಿನ್‌ ಮರಿಗುಂಡೇಗೌಡ, ಹೊಸ ರಂಗೇಗೌಡ ಬಿನ್‌ ಮರಿಗುಂಡೇಗೌಡ, ಹೊಸ 25-16 25-16 
ಸರ್ವೆ ಸರ್ವೆ 
ದ್ಲಾವೇಗೌಡ ಬಿನ್‌ ಹನುಮಂತೇಗೌಡ, ದ್ಹಾವೇಗೌಡ ಬಿನ್‌ ಹನುಮಂತೇಗೌಡ, 
ಥೆ ನಂ.106 ರ ನಂ.106 
ಹೆಚ್‌. ರಂಗೇಗೌಡ ಬಿನ್‌ ಹನುಮಂತೇಗೌಡ, ರಿಂದ 119 ಹೆಚ್‌. ರಂಗೇಗೌಡ ಬಿನ್‌ ಹನುಮಂತೇಗೌಡ, ರಿಂದ 119 
ಕೃಷ್ಣೇಗೌಡ ಬಿನ್‌ ಮೈಗಾ ಧರ ಕೃಷ್ಣೇಗೌಡ ಬಿನ್‌ ಮೈಗಾ ರವರೆಗೆ 
































೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೩ 
1 2 5 6 2 6 
ತಾಯಿ ರಂಗಮ್ಮ ತಾಯಿ ರಂಗಮ್ಮ 
ರಾಮೇಗೌಡ, ರಾಮೇಗೌಡ, 





ಲಕ್ಷ್ಮಮ್ಮ ಕೋಂ ಗುಂಡೇಗೌಡ, 
ಗೋಪಾಲಕೃಷ್ಣಚಾರ್‌ ಬಿನ್‌ ಲೇ ನಾರಾಯಣಚಾರ್‌, 
ಎನ್‌.ಸತ್ಯನಾರಾಯಣಚಾರ್‌ 

ಬಿನ್‌ ಲೇ ನಾರಾಯಣಜಾರ್‌, 
ಎನ್‌.ತಾಂಡವಮೂರ್ತಿ 

ಬಿನ್‌ ಲೇ ನಾರಾಯಣಚಾರ್‌, 

ಜಿ.ಎನ್‌ ಡಂಕಣಚಾರ್‌ ಬಿನ್‌ 

ಲೇ ನಾರಾಯಣಚಾರ್‌, 

ಎನ್‌. ಸೋಮಶೇಖರ್‌ ಬಿನ್‌ 

ಲೇ ನಾರಾಯಣಚಾರ್‌, 

ಗಂಗಮ್ಮ ಕೋಂ ಲೇ ನಾರಾಯಣಚಾರ್‌, 
ದೇವರಾಜೇಗೌಡ ಬಿನ್‌ ಹನುಮೇಗೌಡ, 
ರಂಗೇಗೌಡ ಬಿನ್‌ ಹನುಮೇಗೌಡ 

ಬೆಟ್ಟೇಗೌಡ ಬಿನ್‌ ಹನುಮೇಗೌಡ, 

ಆರ್‌.ಎಸ್‌ ತಿಮ್ಮಪ್ಪಗೌಡ ಬಿನ್‌ 

ಲೇ ಎಸ್‌ ರಾಮೇಗೌಡ, 

ಪರಮೇಶ ಬಿನ್‌ ಲೇ ಎಸ್‌. ರಾಮೇಗೌಡ, 
ರಾಮಕ್ಕ ಕೋಂ ಲೇ ಎಸ್‌ ರಾಮೇಗೌಡ, 
ರಾಮಚಂದ್ರ ಬಿನ್‌ ಲೇ ಎಸ್‌.ರಾಮೇಗೌಡ, 

ಆರ್‌. ಲಿಂಗಪ್ಪಗೌಡ ಬಿನ್‌ ಲೇ ಎಸ್‌ ರಾಮೇಗೌಡ, 


ವಾಸು ಉ. ಕೃಷ್ಣಕುಮಾರ್‌ ಬಿನ್‌ 

















ಲಕ್ಷ್ಮಮ್ಮ ಕೋಂ ಗುಂಡೇಗೌಡ, 
ಗೋಪಾಲಕೃಷ್ಣಚಾರ್‌ ಬಿನ್‌ ಲೇ ನಾರಾಯಣಜಾರ್‌, 
ಎನ್‌.ಸತ್ಯನಾರಾಯಣಚಾರ್‌ 

ಬಿನ್‌ ಲೇ ನಾರಾಯಣಚಾರ್‌, 
ಎನ್‌.ತಾಂಡವಮೂರ್ತಿ 

ಬಿನ್‌ ಲೇ ನಾರಾಯಣಚಾರ್‌, 

ಜಿ.ಎನ್‌ ಡಂಕಣಚಾರ್‌ 

ಬಿನ್‌ ಲೇ ನಾರಾಯಣಚಾರ್‌, 

ಎನ್‌. ಸೋಮಶೇಖರ್‌ ಬಿನ್‌ 

ಲೇ ನಾರಾಯಣಚಾರ್‌, 

ಗಂಗಮ್ಮ ಕೋಂ ಲೇ ನಾರಾಯಣಚಾರ್‌, 
ದೇವರಾಜೇಗೌಡ ಬಿನ್‌ ಹನುಮೇಗೌಡ, 
ರಂಗೇಗೌಡ ಬಿನ್‌ ಹನುಮೇಗೌಡ 

ಬೆಟ್ಟೇಗೌಡ ಬಿನ್‌ ಹನುಮೇಗೌಡ, 

ಆರ್‌.ಎಸ್‌ ತಿಮ್ಮಪ್ಪಗೌಡ ಬಿನ್‌ 

ಲೇ ಎಸ್‌ ರಾಮೇಗೌಡ, 

ಪರಮೇಶ ಬಿನ್‌ ಲೇ ಎಸ್‌. ರಾಮೇಗೌಡ, 
ರಾಮಕ್ಕ ಕೋಂ ಲೇ ಎಸ್‌ ರಾಮೇಗೌಡ, 
ರಾಮಚಂದ್ರ ಬಿನ್‌ ಲೇ ಎಸ್‌.ರಾಮೇಗೌಡ, 
ಆರ್‌. ಲಿಂಗಪ್ಪಗೌಡ ಬಿನ್‌ ಲೇ ಎಸ್‌ ರಾಮೇಗೌಡ, 


ವಾಸು ಉ. ಕೃಷ್ಣಕುಮಾರ್‌ ಬಿನ್‌ 







































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೭೭೩ 
2 4 5 6 2 4 6 
ಲೇ ಮಂಜೇಗೌಡ, ಲೇ ಮಂಜೇಗೌಡ, 
ನಟರಾಜ್‌ ಬಿನ್‌ ಲೇ ಮಂಜೇಗೌಡ, ನಟರಾಜ್‌ ಬಿನ್‌ ಲೇ ಮಂಜೇಗೌಡ, 
ಹನುಮೇಗೌಡ ಬಿನ್‌ ವೆಂಕಟೇಗೌಡ, ಹನುಮೇಗೌಡ ಬಿನ್‌ ವೆಂಕಟೇಗೌಡ, 
ರಾಜೇಗೌಡ ಬಿನ್‌ ಹನುಮೇಗೌಡ, ರಾಜೇಗೌಡ ಬಿನ್‌ ಹನುಮೇಗೌಡ, 
ಜಗದೀಶ ಉ. ಹೆಜ್‌.ಹೆಜ್‌. ಸ್ವಾಮಿ ಬಿನ್‌ ಜಗದೀಶ ಉ. ಹೆಜ್‌.ಹೆಜ್‌. ಸ್ವಾಮಿ ಬಿನ್‌ 
ಹನುಮೇಗೌಡ, ಹನುಮೇಗೌಡ, 
ವೆಂಕಟೇಶ ಬಿನ್‌ ಹನುಮೇಗೌಡ, ವೆಂಕಟೇಶ ಬಿನ್‌ ಹನುಮೇಗೌಡ, 
ರಾಜೇಗೌಡ ಬಿನ್‌ ಹನುಮೇಗೌಡ, ರಾಜೇಗೌಡ ಬಿನ್‌ ಹನುಮೇಗೌಡ, 
ಹೆಜ್‌.ಹೆಜ್‌. ಸ್ವಾಮಿ ಬಿನ್‌ ಹನುಮೇಗೌಡ, ಹೆಚ್‌.ಹೆಚ್‌. ಸ್ಥಾಮಿ ಬಿನ್‌ ಹನುಮೇಗೌಡ, 
ಗುಂಡೇಗೌಡ ಬಿನ್‌ ತಿಮ್ಮೇಗೌಡ, ಗುಂಡೇಗೌಡ ಬಿನ್‌ ತಿಮ್ಮೇಗೌಡ, 
ರಂಗೇಗೌಡ ರಂಗೇಗೌಡ 
ಬಿನ್‌ ತಿಮ್ಮೇಗೌಡ, ಬಿನ್‌ ತಿಮ್ಮೇಗೌಡ, 
ತಿಮ್ಮೇಗೌಡ ಬಿನ್‌ ಚನ್ನೇಗೌಡ, ತಿಮ್ಮೇಗೌಡ ಬಿನ್‌ ಚನ್ನೇಗೌಡ, 
ಸಿ.ಎನ್‌ ರಾಮೇಗೌಡ ಬಿನ್‌ ನಿಂಗೇಗೌಡ, ಸಿ.ಎನ್‌ ರಾಮೇಗೌಡ ಬಿನ್‌ ನಿಂಗೇಗೌಡ, 
ಲಕ್ಷ್ಮೇಗೌಡ ಬಿನ್‌ ಗುಂಡೇಗೌಡ, ಲಕ್ಷ್ಮೇಗೌಡ ಬಿನ್‌ ಗುಂಡೇಗೌಡ, 
ಗಿರಿಯಮ್ಮ ಕೋಂ ತಿಮ್ಮೇಗೌಡ ಗಿರಿಯಮ್ಮ ಕೋಂ ತಿಮ್ಮೇಗೌಡ 
ಜುಮ್ಹಾ 30-11 ದ 30-11 30-11 30-11 
P.R. 131 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
5೦-65 ಎನ್‌. ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ.) (ಪು. 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 


೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೧೬ ಭಾಗ ೩ 





IN THE COURT OF METROPOLITAN MAGISTRATE, 
TRAFFIC COURT-Il, NRUPATUNGA ROAD, BENGALURU. 
C.C. NO. 238/2014 


Complainant : State by J.J. Nagar Police Station 
Vis. 
Accused: Kumar 


ORDER 


The seized vehicle in PF No. 82/2012 namely Blue Colour Hero Honda No. KA-04-EN-6486. 
i Thel.O0. of concerned jurisdictional police is directed to take photos of the said rectified vehicle. 
1) The 1.0. is further directed to conduct detailed panchanama and take necessary steps to publish in Karnataka Gazette. 
iii) The 1.0. shall take all necessary action to seek actual value of the vehicle to be auctioned from the ೧.1.0. 
iv) The 1.0. shall auction the said rectified vehicle and shall deposit the said amount to the State of Exchequer. 


v) The 1.0. shall produce the photographs, panchanama, the receipt of payment made to the State and the details of the 
auction purchasers to the Court without fail. 


RAJENDRA KUMAR. K.M. 


Gi M.M.T.C.-ll 
Traffic Court-ll, Bengaluru. 
IN THE COURT OF METROPOLITAN MAGISTRATE, 
TRAFFIC COURT-ll, NRUPATUNGA ROAD, BENGALURU. 
C.C. NO. 203/2014 
Complainant : State by J.J. Nagar Police Station 
Vis. 
Accused : Malik Pasha 


ORDER 


The seized vehicle in PF No. 86/2012 namely Black Colour Honda Activa No. KA-02-EQ-3864. 
) The 1.0. of concerned jurisdictional police is directed to take photos of the said rectified vehicle. 
ii) The 1.0. is further directed to conduct detailed panchanama and take necessary steps to publish in Karnataka Gazette. 
iii) The 1.0. shall take all necessary action to seek actual value of the vehicle to be auctioned from the ೧.1.0. 
iv) The 1.0. shall auction the said rectified vehicle and shall deposit the said amount to the State of Exchequer. 


v) The 1.0. shall produce the photographs, panchanama, the receipt of payment made to the state and the details of the 
auction purchasers to the Court without fail. 


RAJENDRA KUMAR. K.M. 
M.M.T.C.-ll 


PR. 181 Traffic Court-ll, Bengaluru. 
IN THE COURT OF METROPOLITAN MAGISTRATE, 
TRAFFIC COURT-Il, NRUPATUNGA ROAD, BENGALURU. 
C.C. NO. 872/2012 
Complainant : State by J.J. Nagar Police Station 
Vis. 
Accused: Manjunath @ Mental Maja 


ORDER 


The seized vehicle in PF No. 40/2010, 41/2010 and 42/2010, Silver Colour Bajaj Pulsar No. KA-04-ER-3027, Black Colour 
Hero Honda Splendor Plus No. KA-53-E-4013 and Black Colour Bajaj Pulsar No. KA-13-Q-886. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೧೬ ೭೭೫ 





The 1.0. of concerned jurisdictional police is directed to take photos of the said rectified vehicle. 
The 1.0. is further directed to conduct detailed panchanama and take necessary steps to publish in Karnataka Gazette. 
The 1.0. shall take all necessary action to seek actual value of the vehicle to be auctioned from the R.T.O. 


The 1.0. shall auction the said rectified vehicle and shall deposit the said amount to the State of Exchequer. 


v) The 1.0. shall produce the photographs, panchanama, the receipt of payment made to the state and the details of the 
auction purchasers to the Court without fail. 
RAJENDRA KUMAR. K.M. 
M.M.T.C.-ll 
ಗನ 182 Traffic Court-ll, Bengaluru. 
IN THE COURT OF METROPOLITAN MAGISTRATE, 
TRAFFIC COURT-ll, NRUPATUNGA ROAD, BENGALURU. 
C.C. NO. 215/2011 
Complainant : State by J.J. Nagar Police Station 
Vis. 
Accused: A1. Suresh 


A2. Sundaresh 


ORDER 


The seized vehicle in PF No. 66/2010 namely Black Colour Bajaj Pulsar Motor Cycle No. KA-41-H-800 and Silver Colour 
Honda Activa No. KA-02-EP-2598. 


The 1.0. of concerned jurisdictional police is directed to take photos of the said rectified vehicle. 
The 1.0. is further directed to conduct detailed panchanama and take necessary steps to publish in Karnataka Gazette. 


The 1.0. shall take all necessary action to seek actual value of the vehicle 10 be auctioned from the ೧.1.0. 


iv) The 1.0. shall auction the said rectified vehicle and shall deposit the said amount to the State of Exchequer. 
v) The 1.0. shall produce the photographs, panchanama, the receipt of payment made to the state and the details of the 
auction purchasers to the Court without fail. 
RAJENDRA KUMAR. K.M. 
M.M.T.C.-ll 
PR. 183 Traffic Court-ll, Bengaluru. 
IN THE COURT OF METROPOLITAN MAGISTRATE, 
TRAFFIC COURT-ll, NRUPATUNGA ROAD, BENGALURU. 
C.C. NO. 3/2011 
Complainant : State by J.J. Nagar Magadi Road Police Station 
Vis. 
Accused: Yogesh 


ORDER 


The seized vehicle in PF No. 37/2010 namely Black & Blue mixed Colour of Hero Honda Splendor No. KA-05-EP-6428. 


PR. 184 


The 1.0. of concerned jurisdictional police is directed to take photos of the said rectified vehicle. 

The 1.0. is further directed to conduct detailed panchanama and take necessary steps to publish in Karnataka Gazette. 

The 1.0. shall take all necessary action to seek actual value of the vehicle to be auctioned from the ೧.1.0. 

The 1.0. shall auction the said rectified vehicle and shall deposit the said amount to the State of Exchequer. 

The 1.0. shall produce the photographs, panchanama, the receipt of payment made to the State and the details of the 
auction purchasers to the Court without fail. 


RAJENDRA KUMAR. K.M. 
M.M.T.C.-ll 
Traffic Court-ll, Bengaluru. 


ಆಲಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೧೬ ಭಾಗ ೩ 





IN THE COURT OF METROPOLITAN MAGISTRATE, 
TRAFFIC COURT-Il, NRUPATUNGA ROAD, BENGALURU-1 
C.C. NO. 204/2011 


Complainant : State by J.J. Nagar Police Station 
Vis. 
Accused: A1. Venkatesh 
A2. Krishna 


ORDER 
The seized vehicle in PF No.29/2010, 30/2010 and 31/2010 namely Passenger Auto Rickshaw No. KA-02-B-8953, Hero 
Honda Passion No. KA-42-EH-7272 and Hero Honda Glamour Motor Cycle No. KA-02-EY-1615. 

i The l.O0. of concerned jurisdictional police is directed to take photos of the said rectified vehicle. 
ii) The 1.0. is further directed to conduct detailed panchanama and take necessary steps to publish in Karnataka Gazette. 
iii) The 1.0. shall take all necessary action to seek actual value of the vehicle to be auctioned from the ೧.1.0. 
iv) The 1.0. shall auction the said rectified vehicle and shall deposit the said amount to the State of Exchequer. 
v) The 10. shall produce the photographs, panchanama, the receipt of payment made to the State and the details of the 


auction purchasers to the Court without fail. 


RAJENDRA KUMAR. K.M. 
M.M.T.C.-ll 
PR. 185 9 
Traffic Court-ll, Bengaluru. 


ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಅಧಿಸೂಚನೆ 
ಸಂ: ಮಭೂ.ಅಧಿಸೂಚನೆ/ಚಿ/02/2015-16, ಚಿತ್ರದುರ್ಗ, ದಿನಾಂಕ: 27-01-2016. L.A.Q.C.R. : 26/15-16. 


ವಿಷಯ: ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲ್ಲೂಕು, ಕಸಬಾ ಹೋಬಳಿ, ಜಗದಾಳಿಪುರ ಗ್ರಾಮ ಹಾಗೂ ಚಳ್ಳಕೆರೆ 
ತಾಲ್ಲೂಕು, ನಾಯಕನಹಟ್ಟಿ ಹೋಬಳಿ, ಕಾತ್ರಿಕೇನಹಟ್ಟಿ ಗ್ರಾಮಗಳ ಮರುಭೂಮಾಪನ ಕಾರ್ಯ ಪೂರ್ಣಗೊಂಡು 
ಹೊಸ ಹಕ್ಕುದಾಖಲೆಗಳನ್ನು ಜಾರಿಗೆ ತರುವ ಬಗ್ಗೆ. 


ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆಕಂಇ 134 ಭೂದಾಸ 2012, ದಿನಾಂಕ:12.08.2013. 
2; ಮಾನ್ಯ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು, ಇವರ 
ಪತ್ರ ಸಂಖ್ಯೆ ಮರುಭೂಮಾಪನ.ನೋ.2/2012-13, ದಿನಾ೦ಕ:28-11-2013. 


3. ದಿನಾ೦ಕ:24/12/2015ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಹೊರಡಿಸಲಾದ ಮಾರುಭೂಮಾಪನ ಪ್ರಾಥಮಿಕ 
ಅಧಿಸೂಚನೆ. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ(1) ಹಾಗೂ (2)ರ ಆದೇಶದನ್ವಯ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲ್ಲೂಕು. ಕಸಬಾ 
ಹೋಬಳಿ, ಜಗದಾಳಿಪುರ ಗ್ರಾಮ ಹಾಗೂ ಚಳ್ಳಕೆರೆ ತಾಲ್ಲೂಕು, ನಾಯಕನಹಟ್ಟಿ ಹೋಬಳಿ, ಕಾತ್ರಿಕೇನಹಟ್ಟಿ ಗ್ರಾಮಗಳ ಮರುಭೂಮಾಪನ ಕಾರ್ಯವನ್ನು 
ಪ್ರಾರಂಭಿಸಲಾಗಿತ್ತು ಹಾಗೂ ಈ ಕಾರ್ಯವು ಪೂರ್ಣಗೊಂಡಿದ್ದು, ತತ್ಸಂಬಂಧ ಹೊಸದಾಗಿ ತಯಾರಿಸಲಾಗಿರುವ ಎಲ್ಲಾ ಭೂಮಾಪನ ಮತ್ತು 
ಹಕ್ಕುದಾಖಲೆಗಳನ್ನು ಕರ್ನಾಟಕ ಭೂಕಂದಾಯ ಅಧಿನಿಯಮ, 1964ರ ಕಲಂ 1273) ಮತ್ತು ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966ರ ನಿಯಮ 
61ರಂತೆ ಜಾರಿಗೆ ತರುವ ಬಗ್ಗೆ ಉಲ್ಲೇಖ 3 ಸಾರ್ವಜನಿಕರ ಮಾಹಿತಿಗಾಗಿ ಈ ಮೂಲಕ ಅಧಿಸೂಚನೆ ಹೊರಡಿಸಿ ಸಾರ್ವಜನಿಕರು 
ಮರುಭೂಮಾಪನದನ್ವಯ ಹೊಸದಾಗಿ ತಯಾರಿಸಲಾಗಿರುವ ಹಕ್ಕುದಾಖಲೆಗಳ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 30 ದಿನಗಳೊಳಗೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರವರಿಗೆ ಕಛೇರಿ ಕೆಲಸದ 
ವೇಳೆಯಲ್ಲಿ ಸಲ್ಲಿಸಲು ಸೂಚಿಸಿದ್ದು ಸರಿಯಷ್ಟೆ ; ಈ ಸಂಬಂಧ ಯಾವುದೇ ಆಕ್ಷೇಪಣೆಗಳು ಬಾರದೇ ಇರುವ ಪ್ರಯುಕ್ತ ಏನೂ ಆಕ್ಷೇಪಣೆಗಳು ಇಲ್ಲವೆಂದು 
ಭಾವಿಸಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. 









































ಭಾಗ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೧೬ ಡಿ 
ಭೂದಾಖಲೆಗಳ ಜಂಟಿ ನಿರ್ದೇಶಕರು(ತಾಂತ್ರಿಕ) 
ಕ್ರ 3 SRE SES ಸರ್ಕಾರದ ಅಧಿಸೂಚನೆ ಹಾಗೂ ಆಯುಕ್ತರ ತಾಂತ್ರಿಕ ಸಹಾಯಕರು, ಕೇಂದ್ರ 
ತಾಲ್ಲೂ €ಬ ಗ್ರಾ 
ಸಂ. ಭಿ: ನ್ನ ಸ್ನ ಸಂಖ್ಯೆ: ಕಛೇರಿ, ಬೆಂಗಳೂರು ಇವರ ಮರುಭೂಮಾಪನ 
ಅಧಿಸೂಚನೆ ಸಂಖ್ಯೆ: 
1 2 3 4 5 6 
ಕಂಇ134 ಭೂದಾಸ 2012, ಮರುಭೂಮಾಪನ.ನೋ.2/2012-13, 
1 ಚಿತ್ರದುರ್ಗ ಕಸಬಾ ಜಗದಾಳಿಪುರ 
ದಿನಾಂಕ:12.8.2013 ದಿನಾಂಕ:28-11-2013 
ಕಂಇ134 ಭೂದಾಸ 2012, ಮರುಭೂಮಾಪನ.ನೋ.2/2012-13, 
2 ಚಳ್ಳಕೆರೆ ನಾಯಕನಹಟ್ಟಿ ಕಾತ್ರಿಕೇನಹಟ್ಟ 
ದಿನಾಂಕ:12.8.2013 ದಿನಾಂಕ:28-11-2013 
ಜಿಲ್ಲಾಧಿಕಾರಿಗಳು, 
PR. 160 ಈ 
ಕ್ಷ ತ್ವ ಚಿತ್ರದುರ್ಗ ಜಿಲ್ಲೆ. 


IN THE COURT OF XI ADD.CHIEF METROPOLITAN MAGISTRATE MAYOHALL BENGALURU. 


It is hereby notified to the public that the Shivaji nagar police station, Bangalore city have seized the following unclaimed 


vehicles and such vehicles are laying in the police station as unclaimed so far. Hence owners of vehicles may put their clime one 


month from this Publication. 


Xl Addl. Chief Metropolitan 


Magistrate. Mayohall Bengaluru. 


list of the seized vehicles are laying in Shivaji nagar police station Bengaluru city which have seized under NCR numbers. 







































































ನ Vehicle No Type Of Vehicle Chassis No Engine No NC No PF No ಸ 
1 KA-14-W-501 KARIZMA 07J71C01482 07J71M01221 702/15 67/15 2 
2 KA-02-EW-5333 | SPLENDER + 06J16C11589 0521525124 702/15 67/15 3 
3 KA-04-EK-5017 | SPLENDER + 05B16F00500 05B15E00745 702/15 67/15 4 
4 KA-53-V-3999 WIGO MD626AG43B1F70511 0G4FD1174344 702/15 67/15 5 
5 KA-03-EW-5051 | SPLENDER + 06೯1619029 06೯15೯18702 702/15 67/15 6 
6 KA-05-H-7163 TVS -XL MD621BD1471L83748 031171246257 702/15 67/15 7 
7 KA-03-HA-8761 TVS -XL MD621BD1372N99438 0D1N71267801 702/15 67/15 8 
8 KA-02-HC-4485 | TVS-XL MD621BD1782E35601 0D1N71267801 702/15 67/15 9 
9 KA-03-S-9194 KINETIC HIONDA 747588NIE-PA 702/15 67/15 10 
10 | CKI-2173 YAMAHA 11053937 11೬1053937 703/15 68/15 1 
11 | KA-04-EB-5775 | TVS-SCOOTY KO1LF663064 KO1LM654034 703/15 68/15 2 
12 | KA-02-K-8020 KINETIC HONDA 445320NIEKL 703/15 68/15 3 
13 | KA-05-HA-3253 | ACTIVE HONDA MF4JF082E62229814 JFO8E-8408658 703/15 68/15 4 
14 | KA-03-EK-1328 | TVS SCOOTY KO3HF907861 K803HM892833 703/15 68/15 5 
15 | KA-03-ES-7173 | TVS 0D1E51409862 MD621AD1052E14336 | 703/15 68/15 7 
16 | KA-05-EF-9132 SUZAKI SAMURAI | 7106F959066 710M013331 703/15 68/15 8 
17 | KA-51-S-344 BAJAJ PLATINA MD2DDDZZZRPC65290 DUUBRC15565 703/15 68/15 10 
18 | KA-05-H-2124 YAMAHA 030CB023595 E30CA028148 704/15 69/15 1 
19 | KA-03-HV-9406 | HONDA ACTIVA ME4JF501ED7251755 JF50E-7-0251814 704/15 69/15 2 
20 | KA-03-EL-5928 TVS-VICTOR MD625AF1541A95005 60F1A41082956 704/15 69/15 5 
21 | KA-03-W-6027 SUZAKI SAMURAI | 7808F105680 7808M153039 704/15 69/15 6 







































































































































































೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೧೬ ಭಾಗ ೩ 
ಇ Vehicle No Type Of Vehicle Chassis No Engine No NC No PF No ಸ 
22 | KA-11-W-1564 UNICORN ME4KCO9CAB8076662 KCO9E-6080117 704/15 69/15 7 
23 | KA-05-Y-9839 TVS -XL P1812F081129 P1812M081060 704/15 69/15 8 
24 | ಓಗಿ-01-5-2807 FIEARO M1007F015600 M1007M016520 704/15 69/15 9 
25 | KA-03-EM-8057 | TVS-XL MD621BD1X41D57069 0D1D41126302 704/15 69/15 10 
26 | KA-03-EG-7833 | TVS-XL P1210F658899 P1210M661819 705/15 70/15 1 
27 | KA-03-HK-2633 | TVS-XL MD621BD15B1E902 0D1EB1274231 705/15 70/15 2 
28 | KA-02-V-0937 HH PASSION+ 05M09029115 051/081/30973 705/15 70/15 3 
29 | KA-02-EL-8849 KINETIC HONDA NIF-TB165813 162043NIETB 705/15 70/15 4 
30 | AP-29-N-9412 ACTIVE HONDA JFO8E-8499556 ME4JF082H68320712 | 705/15 70/15 5 
31 | KA-03-TV-8483 BAJAJ CT 100 MB2DDD4ZZW77769 DUMBMM18197 705/15 70/15 6 
32 | KA-04-EL-4860 BAJAJ PULSAR DHVBMA20023 DHGBMA18956 705/15 70/15 8 
33 | KA-03-EC-0963 | SPORTS BM50005499 BM50006021 705/15 70/15 9 
34 | KA-51-W-9856 HIKU HONDA JC40E5035469 ME4JC40CG8028038 | 705/15 70/15 10 
35 | KA-03-HB-4334 | ACTIVA HONDA JFO08E5206681 706/15 71/15 1 
36 | KA-03-EJ-7047 ACTIVA HONDA ME4JFO85F38233468 JF08E0240539 706/15 71/15 2 
37 | KA-01-EU-1585 | TVSXL MD621BD1XB1G80132 001GB1395689 706/15 71/15 4 
38 | KA-02-EA-2219 | KENITIC HONDA HFRMO28975 02002611ERM 706/15 71/15 6 
39 | KA-01-V-1282 BYK FDCBJJ01243 FDEBJJ01506 706/15 71/15 7 
40 | KA-04-EF-3218 ETRNO ME4KFO74F38007154 KF07E0007199 706/15 71/15 8 
41 | KA-01-K-6703 BAJAJ CHETAK | ೯೦680002405 706/15 71/15 9 
42 | KA-03-EX-6910 | GLX MD625DF4661181473 ಧಿ 706/15 71/15 10 
43 | KA-02-EF-7902 | TVSVICTOR N3208F186766 N3208M188100 706/15 71/15 11 
44 | KA-03-HD-9387 | ACTIVA ME4JFO83A98644845 JFO8E5676068 706/15 71/15 12 
45 | KA-05-EY-7748 UNICORN ME4KC094F58074849 KC09E0074930 706/15 71/15 13 
46 | KA-03-EX-2890 | STARCT MD625KF5462H40930 AF5H6596207 706/15 71/15 14 
47 | KA-05-Y-5016 SUZAKI SAMURIA | 7809F112778 7809M160376 706/15 71/15 15 
48 | KA-04-EE-2623 | HONDA ACTIVA - JFO08E8059199 706/15 71/15 16 
49 | KA-02-K-3199 KENITIC HONDA 9103392 706/15 71/15 17 
50 | KA-03-HE-4439 | HONDA ACTIVA ME4JC445CH81398 JC440560146 706/15 71/15 18 
51 | KA-05-EG-3411 KINETIC 4S 200817NIE-TG 707/15 72/15 1 
52 | KA-03-EM-5579 | HONDA ACTIVA ME4JC446CB6117279 JC441227604 707/15 72/15 2 
53 | KA-01 EY -6687 | YAMAHA ME121C0E6C2019819 21CE019758 707/15 72/15 3 
54 | KA-05-EE-5281 YAMAHA 990465236677 145236677 707/15 72/15 5 
55 | KA-02-EE-1191 KAWASAKI DDFBKK87486 DDMBKK54029 707/15 72/15 6 
CALIBAR 
56 | KA-02-EF-3772 YAMAHA 02D4TL-529360 4DL529360 707/15 72/15 7. 
57 | KA-04-EN-3081 HONDA ACTIVA ME4JF082M58065291 JFO8E-8244091 707/15 72/15 8 
58 | KA-03-Q-2123 KENITIC HONDA 609228 601962NIE-MD 707/15 72/15 9 
59 | KA-03-K-6429 KENITIC HONDA 218265NIE-G1 707/15 72/15 10 
60 | CKK-6301 BAJAJ CHETAK 050821516 ನ 707/15 72/15 11 
61 | KA-03-X-736 SAMURIA 7901F204611 7901H251088 707/15 72/15 12 
62 TVS XL MD621AD154P2421B 0D1P41287761 707/15 72/15 13 
63 | KA-04-U-2799 KENITIC HONDA NIFEL833976 NIEPL828631 707/15 72/15 14 
64 | KA-03-S-8663 SAMURIA 7701F751362 7701M797160 707/15 72/15 15 













































































ಭಾಗ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೧೬ ೭೭೯ 

L. I 
ನ Vehicle No Type Of Vehicle Chassis No Engine No NC No PF No bs 
65 | KA-03-EF-5382 ACTIVA ME4J085128076662 JFO8E-0078518 707/15 72/15 16 
66 | KA-34-K-3762 ACTIVA ME4JF085H18008740 JEO8E-0008669 707/15 72/15 17 
67 | KA-02-EY-3278 SPLENDER PRO ME4JF0O82C78568292 JF08E8747172 707/15 72/15 18 
68 | KA-01-UM-1007 | SPLENDER 05G16C08839 06G15M08850 707/15 72/15 19 
69 | KA-03-ED-4291 KENITIC HONDA 199127NIB10 707/15 72/15 20 

BENGALURU 

೫1 ADDL. CHIEF METROPOLITAN MAGISTRATE 
DATE : 01-02-2016 ಚ ls 
PR-129 MAYOHALL BENGALURU CITY 


ಮೇಲ್ಕಂಡ ವಿಷಯಕ್ಕೆ 


ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ಮೊದಲನೇ ಮಹಡಿ, ಕಾವೇರಿ ಭವನ, ಕೆ.ಜಿ. ರಸ್ತೆ ಬೆ೦ಗಳೂರು- 560 009 
ಕರಡು ಅಧಿಸೂಚನೆ 


ನಂ. ಬಿಡಬ್ಲ್ಯೂಎಸ್‌ಎಸ್‌ಬಿ /ಸಿಎಓ-ಎಸ್‌/ಇಆಎಸ್‌ಟಿ-06/4234/2015-16 ದಿನಾಂಕ: 01-03-2016 


ಇವರನ್ನು ಬೆಂಗಳೂರು ಜಲಮಂಡಳಿಯಲ್ಲಿ 
ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸುವ ಬಗ್ಗೆ 


ಉಲ್ಲೇಖ : 1, 


ಒಂ ಬ 


ನಗರಾಭಿವೃದ್ಧಿ ಇಲಾಖೆ ಪತ್ರ ಸಂಖ್ಯೆ: ನಅಇ 188 ಎ೦ಎನ್‌ಐ 2015 ದಿನಾಂಕ: 20-10-2015. 


. ದಿನಾಂಕ: 04-12-2015 ರಂದು ನಡೆದ ಮಂಡಳಿ ಸಭೆಯಲ್ಲಿ ನೀಡಿರುವ ಅನುಮೋದನೆ. 


ನಗರಾಭಿವೃದ್ಧಿ ಇಲಾಖೆ ಪತ್ರ ಸಂಖ್ಯೆ: ನಅಇ 188 ಎಂಎನ್‌ಐ 2015 ದಿನಾಂಕ: 28-01-2016. 
ಮಾನ್ಯ ಅಧ್ಯಕ್ಷರು ನೀಡಿರುವ ಅನುಮೋದನೆಯ ದಿನಾಂಕ: 11-02-2016. 


“ರಿಯ 


ಶ್ರೀ ರಾಮಕೃಷ್ಣೇಗೌಡ ಎಸ್‌. ಸೀನಿಯರ್‌ ಇಂಜಿನೀಯರ್‌, ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಬೆಂಗಳೂರು 
ಸಹಾಯಕ ಅಭಿಯಂತರರ ಹುದ್ದೆಗೆ ವಿಲೀನಗೊಳಿಸಲು ಕರಡು 


ಸಂಬಂಧಿಸಿದಂತೆ ಎರವಲು ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ರಾಮಕೃಷ್ಣೇಗೌಡ ಎಸ್‌. ಸೀನಿಯರ್‌ ಇಂಜಿನೀಯರ್‌, ಹಟ್ಟಿ 
ಚಿನ್ನದ ಗಣಿ ಕಂಪನಿ ನಿಯಮಿತ ಬೆಂಗಳೂರು ಇವರನ್ನು ಬೆಂಗಳೂರು ಜಲಮಂಡಳಿಯಲ್ಲಿ ಸಹಾಯಕ ಅಭಿಯಂತರರ ಹುದ್ದೆಗೆ ವಿಲೀನಗೊಳಿಸುವ 
ಸಂಬಂಧ ಮಂಡಳಿಯ ಅನುಮೋದನೆಯೊಂದಿಗೆ ದಿನಾಂಕ: 15-12-2015 ರಂದು ಸರ್ಕಾರದ ಅನುಮೋದನೆ ಕೋರಿ ಪತ್ರ ಬರೆಯಲಾಗಿತ್ತು. ಅದರಂತೆ 
ಉಲ್ಲೇಖ 03 ರ ಅನ್ವಯ ಸರ್ಕಾರದ ಅನುಮೋದನೆಯನ್ನು ಪಡೆಯಲಾಗಿದೆ. 


ಮುಂದುವರೆದು, Bangalore Water Supply and Sewerage Board (Absorption of Engineers appointed on deputation basis in 
Bangalore Water Suppy and Sewerage Board) (Amendment) Regulations-2010 ರ ಅನುಸಾರ Bangalore Water Supply and Sewerage 
Board (Absorption of Engineers appointed on deputation basis in Bangalore Water Supply and Sewerage Board ) Regulations-2008 
ರಲ್ಲಿನ ಈ ಕೆಳಗಿನ ಷರತ್ತು ಮತ್ತು ನಿಬಂಧನೆಗಳನ್ವಯ ಶ್ರೀ ರಾಮಕೃಷ್ಣೇಗೌಡ ಎಸ್‌. ಸೀನಿಯರ್‌ ಇಂಜಿನೀಯರ್‌, ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ 
ಬೆಂಗಳೂರು ಇವರನ್ನು ಬೆಂಗಳೂರು ಜಲಮಂಡಲಿಯಲ್ಲಿ ಸಹಾಯಕ ಅಭಿಯಂತರರ ಹುದ್ದೆಗೆ ವಿಲೀನಗೊಳಿಸಲು ತೀರ್ಮಾನಿಸಲಾಗಿರುತ್ತದೆ. 


ನೌಕರರು ಮಂಡಳಿಯ ವಿಲೀನಗೊಳಿಸಲಾಗಿರುವ ಹುದ್ದೆಯ ವೇತನ ಶ್ರೇಣಿಯಲ್ಲಿ ಕನಿಷ್ಠ ಹಂತಕ್ಕೆ ನಿಗದಿಪಡಿಸುವುದು. 


1, 
2. 


ಪರಿಗಣಿಸಲಾಗುವುದು. 


ನೌಕರರ ವರಿಷ್ಠತೆಯನ್ನು ಅವರುಗಳು ಮಂಡಳಿಯಲ್ಲಿ ವಿಲೀನಗೊಳಿಸುವ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕದಿಂದ 


ಸರ್ಕಾರದ ಆದೇಶದ ಸಂಖ್ಯೆ: ಎಫ್‌.ಡಿ. (ಸ್ಪೆಶಲ್‌) 04 ಪಿ.ಇ.ಟಿ. 2005, ದಿನಾಂಕ: 31-03-2006 ರ ಅನುಸಾರ ನಿವೃತ್ತಿ ಸೌಲಭ್ಯಗಳನ್ನು 
ಪಡೆಯಲು ಅರ್ಹರಿರುತ್ತಾರೆ. (ನೂತನ ಅಂಶದಾಯಿಕ ಪಿಂಚಿಣಿ ಕೊಡಗೆ ಯೋಜನೆ) 


ನೌಕರರು ತಮ್ಮ ಮಾತೃ ಇಲಾಖೆಯಲ್ಲಿ ಸಲ್ಲಿಸಿರುವ ಸೇವೆಯನ್ನು ಮಂಡಳಿಯಲ್ಲಿ ರಜೆ, ಮತ್ತು ನಿವೃತ್ತಿ ವೇತನ ಲೆಕ್ಕಾಚಾರಕ್ಕೆ ಮಾತ್ರ 


ಪರಿಗಣಿಸಲಾಗುವುದು. ಬೇರೆ ಯಾವ ಉದ್ದೇಶಗಳಿಗೂ ಪರಿಗಣಿಸುವುದಿಲ್ಲ. 


ಮಂಡಳಿಯಲ್ಲಿ ವಿಲೀನಗೊಂಡು ಸೇವೆಗೆ ಹಾಜರಾದ ದಿನಾಂಕದಿಂದ 02 ವರ್ಷದೊಳಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ 


ಕಡ್ಡಾಯವಾಗಿ ತೇರ್ಗಡೆ ಹೊಂದುವುದು. 


ಆದ್ದರಿಂದ ಈ ಕರಡು ಅಧಿಸೂಚನೆಯ ಬಗ್ಗೆ ಯಾವುದಾದರೂ ಆಕ್ಷೇಪಣೆ/ಸಲಹೆಗಳಿದ್ದಲ್ಲಿ ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ ದಿನಾಂಕದಿಂದ 15 ದಿನಗಳ ಒಳಗಾಗಿ ಅಧ್ಯಕ್ಷರು, ಬೆಂಗಳೂರು ಜಲಮಂಡಳಿ, ಕಾವೇರಿ ಭವನ, ಬೆಂಗಳೂರು-560009. ಇವರಿಗೆ ಸಲ್ಲಿಸಲು 
ತಿಳಿಸಲಾಗಿದೆ. 


P.D.25 
50-25 


ಅಧ್ಯಕ್ಷರು ಹಾಗೂ ಶಿಸ್ತುಪಾಲನಾಧಿಕಾರಿ, 


ಬೆಂಗಳೂರು ನೀರು ಸರಬರಾಜು ಮತ್ತು ಜಲಮಂಡಳಿ, 


ಕಾವೇರಿ ಭವನ, ಬೆಂಗಳೂರು- 560009. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೧೬ ಭಾಗ ೩ 














ಹೊಲೀಸ್‌ ಇಲಾಖೆ 
ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ. 1, ಇನ್‌ಫೆಂಟ್ರಿ ರಸ್ತೆ ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ ; ಎಸ್‌ಬಿ/ರೈತ/01/2016, ದಿನಾಂಕ: 2ನೇ ಮಾರ್ಚ್‌ 2016 


ದಿನಾಂಕ: 29-02-2016 ರಿಂದ ವಿಧಾನಸೌಧದಲ್ಲಿ ವಿಧಾನಸಭೆ ಮತ್ತು ವಿಧಾನಪರಿಷತ್‌ ಅಧಿವೇಶನಗಳು ನಡೆಯುತ್ತಿದ್ದು, 
ದಿನಾಂಕ: 03-03-2016 ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹಾಗೂ ಯುವಶಕ್ತಿ 
ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್‌ ರವರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರುಗಳು ಬಯಲು ಸೀಮೆಗೆ ಶಾಶ್ವತ ನೀರಾವರಿ 
ಯೋಜನೆ ಜಾರಿಮಾಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರದ ಚದಲುಪರ ಕ್ರಾಸ್‌ನಿಂದ ಟ್ರಾಕ್ಟರ್‌ ಮತ್ತು ಟ್ರಕ್‌ಗಳ ಮೂಲಕ ಬೃಹತ್‌ ಮೆರವಣಿಗೆಯಲ್ಲಿ 
ವಿಧಾನಸೌಧದವರೆಗೆ ಬಂದು ವಿಧಾನಸೌದ ಮುತ್ತಿಗೆ ಹಾಕುವುದಾಗಿ ಪತ್ರಿಕಾ ಹೇಳಿಕೆಗಳಲ್ಲಿ ನೀಡಿದ್ದು, ಈ ಪ್ರತಿಭಟನೆಗೆ ಕನ್ನಡಪರ ಸಂಘಟನೆಗಳು ಬೆಂಬಲ 
ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಅಧಿವೇಶನಗಳು ನಡೆಯುವ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ 
ಬೆಂಗಳೂರು ನಗರಕ್ಕೆ ಪ್ರವೇಶ ಕಲ್ಪಿಸುವ ಎಲ್ಲಾ ಮಾರ್ಗಗಳಲ್ಲಿ ಸಂಚರಿಸುವ ಟ್ರಾಕ್ಟರ್‌ ಹಾಗೂ ಟ್ರಕ್ಕುಗಳ ಸಂಚಾರವನ್ನು ನಿರ್ಬಂಧಿಸುವುದು 
ಅತ್ಯವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌.ಎಸ್‌.ಮೇಘರಿಖ್‌, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ 
ಟ್ರಾಕ್ಟರ್‌ ಹಾಗೂ ಟ್ರಕ್ಕುಗಳ ಸಂಚಾರವನ್ನು ನಿರ್ಬಂಧಿಸಿ ವ್ಯವಸ್ಥೆಯನ್ನು ಕಲ್ಪಸಿ ಆದೇಶಿರುತ್ತೇನೆ. 


ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಶಾಶ್ಚತ ನೀರಾವರಿ ಹೋರಾಟ ಸಮಿತಿ ಹಾಗೂ 
ಯುವಶಕ್ತಿ ವತಿಯಿಂದ ಹಮ್ಮಿಕೊಂಡಿರುವ ಮೆರವಣಿಗೆ ಹಾಗೂ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ 
ತುಮಕೂರು ಕಡೆಯಿಂದ ಯಶವಂತಪುರ ಆರ್‌.ಎಂ.ಸಿಗೆ ಬರುವ ಲಾರಿಗಳನ್ನು ಹೊರತುಪಡಿಸಿ 
ಇನ್ನುಳಿದ ಟ್ರಾಕ್ಟರ್‌ ಹಾಗೂ ಟ್ರಕ್ಕುಗಳ ಸಂಚಾರವನ್ನು ಬೆಂಗಳೂರು ನಗರ ಕಮೀಷನರೇಟ್‌ ವ್ಯಾಪ್ತಿಗೆ 
ಪ್ರವೇಶ ಪಡೆಯುವ ಎಲ್ಲಾ ರಸ್ತೆಗಳಲ್ಲಿ ದಿನಾಂಕ: 03-03-2016 ರಂದು ಬೆಳಿಗ್ಗೆ 6-00 
ಗಂಟೆಯಿಂದ ಮಧ್ಯರಾತ್ರಿ 12-00 ಗಂಟೆಯವರೆಗೆ ನಿಷೇಧಿಸಲಾಗಿದೆ. 
ಅಂತೆಯೇ ಕಲಂ. 116 ಮೋಟಾರು ವಾಹನ ಕಾಯ್ದೆ 1988 ಕಲಂ. 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಗಳಿಗೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 02-02-2016 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಹೊರಡಿಸಿರುತ್ತೇನೆ. 
ಎನ್‌.ಎಸ್‌. ಮೇಘರಿಖ್‌ 
೧-229 ಪೊಲೀಸ್‌ ಆಯುಕ್ತರು 
ಬೆಂಗಳೂರ ನಗರ 


FORM NO. 155 
(See Rule 329) 
Members’ Voluntary Winding-up 


Name of the Company : Zenverge India Technologies Private Limited 
NOTICE CONVENING FINAL MEETING 


Notice is hereby given in pursuance of Section 497 of Companies Act, 1956 that a General Meeting of the members of the 
above-named Company will be held at registered office of the Company situated at No. 91, 2 Floor, 6" Main, Teachers Colony, 
Venkatapura, Koramangala, Bengaluru-560034, Karnataka, on the 21° day of April, 2016 at 10-00 a.m. for the purpose of having an 
account laid before them showing the manner in which the winding-up has been conducted and the property of the Company disposed 
of and of hearing any explanation that may be given by the Liquidator and also of determining by a special resolution of the Company, 
the manner in which the books, accounts and documents of the Company and of the liquidator shall be disposed of. 


For Zenverge India Technologies Private Limited 


Dated : February 24, 2016 M.N. Giridhara 
೧.0. 20 Liquidator 
50-5 Member's Voluntary winding-up 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


